ಮೇ 1992 ಚಿಲೆ. ರೂ. 1-50 


% ಅಂತರರಾಷ್ಟ್ರೀಯ ಮಹಿಳಾ ವರ್ಷ 
— ಎಚ್‌: ವಿ. ಸಾವಿತ್ರಮ್ಮ 


೫ ಉದ್ಯೋಗಸ್ಥ ಮಹಿಳೆ 
— ನೇವಿಂಚಂದ್ರ 


ವಿಚ್‌. ವಿ. ಸಾವಿತ್ರಮ್ಮ ನೆನರೊಂದಿಗೆ ಸಂದರ್ಶನ 
ನ 
ಡಾ. ಬಿ. ಎನ್‌ ಸುಮಿತ್ರಾಬಾಂಯಿಂ 


*ಅಚಲ” ಪತ್ರಿಕೆಯನ್ನು ಪಡೆಯ ಬಯಸುವವರು 
ದಯವಿಟ್ಟು ಕೆಳಗಿನ ವಿಳಾಸಕ್ಕೆ ಹದಿನಾರಂ ರೂಪಾಯಿ 
ಗಳನ್ನು ಎಂ.ಓ./ಡ್ರಾಫ್ಟ್‌ ಮೂಲಕ ಕಳುಹಿಸಿ 
ಕೂಪನ್‌ನಲ್ಲಿ ತಮ್ಮ ವಿಳಾಸವನ್ನು ಸ್ಪಷ್ಟವಾಗಿ 
ಬರೆಯಬೇಕು, ಚಂದಾದಾರರು ತಮ್ಮ ವಿಳಾಸ 


ಬದಲಾದರೆ ಕೂಡಲೇ ಕಾರ್ಡಿನಲ್ಲಿ ಬರೆದು ತಿಳಿಸಬೇಕು. 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
26, 1ನೇ ಮೇನ್‌, ವೈಯಾಲಿ ಕಾವಲ್‌ 
ಬೆಂಗಳೂರು-560 003. 


ಪುಸ್ತಕ ವಿಮರ್ಶೆಗಾಗಿ ಪುಸ್ತಕ ಕಳುಹಿಸುವವರು 
ದಯವಿಟ್ಟು ಎರಡು ಪ್ರತಿಗಳನ್ನು ಕಳುಹಿಸಬೇಕಾಗಿ 
ವಿನಂತಿ. 


ಸಂಪಾದಕ ಮಂಡಳಿ ; 
'ಎನ್‌. ಗಾಯತ್ರಿ, ನೇಮಿಚಂದ್ರ, ದೇವಿ, 
ಡಾ| ಬಿ. ಎನ್‌. ಸುಮಿತ್ರಾಬಾಯಿ 


+ 


ಚಂದಾ ವಿವರ  ; 

ವಾರ್ಷಿಕೆ ಚಂದಾ : ರೂ. 15-00 
ಬಿಡಿ ಪ್ರತಿ : ರೂ. 2-00 
ವಿಶೇಷ ಪ್ರತಿ : ರೂ. 5-00 
ಆಜೀವ ಚಂದಾ 

ವ್ಯಕ್ತಿಗಳಿಗೆ : ರೂ. 150-00 
ಸಂಸ್ಥೆಗಳಿಗೆ : ರೂ. 200-00 


Printed ೩೭ : PRINTSWELL, 78, 3rd Main Road 
Nagappa Block, Srirampuram, ;Bangalore-21 & 
Published by Dr, G. Ramakrishna on behalf of 
Jagruthi Mahiia Adhyayana Kendra 

26, 1 Main, Vyalikavat, Bangalore 560003. 
Editor : N, GAYAIRI 


, ಪ್ರಥಮ ಅನುಪಮ ಪ್ರಶಸ್ತಿ ವಿಜೇತೆ ಪ್ರೀವಂತಿ 
ಹೆಚ್‌. ವಿ. ಸಾವಿತ್ರಮ್ಮ ಕಳೆದ ಐದು. ದಶಕಗಳಿಗೂ 
ಹೆಚ್ಚು ಕಾಲದಿಂದ ತಮ್ಮನ್ನು ಬರವಣಿಗೆಯಲ್ಲಿ ತೊಡಗಿಸಿ 
ಕೊಂಡವರು. ಕನ್ನಡ ಸಾಹಿತ್ಯದ ಪ್ರಮುಖ ಸ್ರಿವಾದಿ 
ಬರಹಗಾರರಲ್ಲಿ-ಒಬ್ಬರಾದ ಸಾವಿತ್ರಮ್ಮನವರು ಮುಖ್ಯ 
ವಾಗಿ ತವ್ಮೂ ಕತೆ, ಕನದಂಬರಿಗಳಲ್ಲಿ ಗಾಢವಾದ ಸ್ತ್ರೀ 
ಅಂತರರಾಷ್ಟ್ರೀಯ 
ಮಹಿಳಾವರ್ಷದ ಸಂದರ್ಭದಲ್ಲಿ ಇಂಗ್ಲೀಷ್‌ ಪಾಕ್ಟಿಕಕ್ಕಾಗಿ 
ಬರೆದ, ಆದರೆ ಪ್ರಕಟವಾಗದ ಲೇಖನ, ಈ ಸಂಚಿಕೆಯ 
5ನೇ ಪುಟದಲ್ಲಿ 


ಪ್ರಜ್ಞೆ, ಯನ್ನು ಪ್ರಕಟಿಸುತ್ತಾರೆ. 


ಬಜಟ್‌ ವಿನಾಯ್ತಿ ಏಕೆ? 


ಕೇಂದ್ರ ಬಜೆಟ್‌ನಲ್ಲಿ ದುಡಿಯುವ ಮಹಿಳೆಯರಿಗೆ 
ವರವಣಾನ ತೆರಿಗೆಯಲ್ಲಿ ವಿನಾಯ್ತಿ ತೋರಿಸಲಾಗಿದೆ. 
ಇದು ಸರಿಯೇ ? ಮಹಿಳೆಯರಿಗೆ ವಿನಾಯ್ತಿ ಕೊಟ್ಟದ್ದು 
ನ್ಯಾಯ ಸಮ್ಮತವೇ? ಈ ಪ್ರಶ್ನೆಗಳಿಗೆ "ಅಚಲ 
ಓದುಗರು ಬಿಚ್ಚು ಮನಸ್ಸಿನಿಂದ ಉತ್ತರಿಸಲಿದ್ದಾರೆ. 
ಮುಂದಿನ (ಜುಲೈ) ಸಂಚಿಕೆಯ "ಸಂವಾದ' ದಲ್ಲಿ. 


ವಾರ್‌ 


Cm 


ದುಡಿಯುವ 'ಮಹಿಳೆ 


ಉದ್ಯೋಗಸ್ಥ ಮಹಿಳೆ ಎಂದಾಕ್ಷಣ ಹೆಚ್ಚಾಗಿ ಪಟ್ಟಣ ಪ್ರದೇಶದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಚೇರಿ, ಬ್ಯಾಂಕು, 
ಕಾರ್ಹಾನೆಗಳಿಗೆ ಹೋಗಂವ ಮಹಿಳೆಯರ ಚಿತ್ರ ಕಣ್ಮುಂದೆ ಬರುವುದು ಸಹಜ, ಆದರೆ ಅದು ಅಪೂರ್ಣ ಚಿತ್ರ ಎಂಬುದೂ 
ಅಷ್ಟೇ ಸತ್ಯ. ಕಾಂಟ್ರಾಕ್ಟ್‌ ಪದ್ಧತಿಯಲ್ಲಿ ಕೆಲಸ ವಕಾಡಂಪ ಸಹಸ್ರಾರು ಮಹಿಳೆಯರು ಕಟ್ಟಡ ನಿವರ್ಕಾಣ, ಬೀಡಿ 
ಉದ್ದಿಮೆ. ಅಗರಬತ್ತಿ ತಯಾರಿಕೆಯಂಥ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ, ಜತೆಗೆ ಕೃಷಿ ಕ್ಷೇತ್ರದಲ್ಲಿ ಹಲವು ಕಡೆ ವೇತನ 
ವಿಲ್ಲದ ಕುಟುಂಬ ಸಾಗುವಳಿಯಾಗಿ ಕೆಲಸ ಮಾಡುತ್ತಿರುವವರ ಸಂಖ್ಯೆ ಅಸಂಖ್ಯ. 


ದುಡಿವ ರಂಗವನ್ನು ಮಹಿಳೆ ಪ್ರವೇಶಿಸಿದ್ದೇ ಬಹಂಷಃ ಕೃಷಿ ಕ್ಷೇತ್ರದಿಂದ. ತನ್ನ ಮನೆಯ ಗಂಡಸರ ಜತೆ 
ಪ್ಯವಸಾಯ ಕಾರ್ಯದಲ್ಲಿ ನಿರತಳಾದ ಆವಳಂ ಮುಂದೆ ಬೀಡಿ ಕಟ್ಟುವ, ಮಡಕೆ ವಕಾಡುವಂಥ ಗುಡಿ ಕೆ ೈಗಾರಿಕೆಗಳನ್ನ 
ಪ್ರವೇಶಿಸಿದಳು. ಇತಿಹಾಸದುದ್ದಕ್ಕೂ ಅವಳು ಇಂಥ ಅನೇಕ ಕ್ಷೇತ್ರಗಳಲ್ಲಿ ತನ್ನ ದುಡಿಯುವ ಕೈಗಳನ್ನು ನೀಡಿದ್ದರೂ 
ಇಂದಿಗೂ ಸವರಾನ ವೇತನ ಅವಳ ಪಾಲಿಗೆ ಮರೀಚಕೆಯೇ ಆಗಿದೆ. ಕೃಷಿ ಕಾರ್ಮಿಕರ ಕನಿಷ್ಟ ವೇತನ 19 ರೂಪಾಯಿಂ 
65 ಪೈಸೆಗಳೆಂದು ಸರ್ಕಾರ ಘೋಷಿಸಿದೆ. ಹತ್ತು ರೂಪಾಯಿ ಕೂಡ ಪಡೆಯದ ಹೆಣ್ಣುಕೂಲಿಯಾಳಂಗಳಿದ್ದಾರೆ, 
ಅಸಂಘಟಿತ ಕಾರ್ಮೀಕರರುವ ಮತ್ತೊಂದು ಪ್ರಮುಖ ಕ್ಷೇತ್ರ ಕಟ್ಟಡ ನಿವರ್ಕಾಣ. ಕಂಟ್ರಾಕ್ಟರ್‌ ಆದವನಂ 
ನಿರ್ಮಾಣ ಸ್ಥಳದಲ್ಲಿ ಕಾರ್ಮಿಕರಿಗೆ ನೀರು, ಶೌಚಾಲಯ, ಪ್ರಥಮ ಚಿಕಿತ್ಸೆ, ಕ್ಯಾನ್‌ಟೀನ್‌ ಮತ್ತು ಶಿಶುಪಾಲನಾ ಕೇಂದ್ರ 
ಗಳನ್ನು ಒದಗಿಸಬೇಕು, ಯಾವ ಕಟ್ಟಡ ಕಾರ್ಮಿಕರಿಗೆ ಈ ಸೌಲಭ್ಯ ಲಭಿಸಸಿದೆ ಎಂಬ ಪ್ರಶ್ನೆಗೆ ಉತ್ತರ ನಿರಾಶಾದಾಯಕ. 
ಒಂದೇ ಸ್ಥಳದಲ್ಲಿ ಇವರು ಇಲ್ಲದಿರುವುದು ಸಂಘಟನೆಗೆ ತೊಡಕಾಗಿದೆ. ಆದರೂ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ 
ಕೇಂದ್ರ ಸಂಘವು ಈ ಅಸಂಘಟಿತರನ್ನು ಒಗ್ಗೂಡಿಸುವ ಪ್ರಯತ್ನ ನಡೆಸಿರುವುದಂ ಸ್ವಾಗತಾರ್ಹ. 


ದಿನಗೂಲಿ ಪಡೆಯುವವರೇ ಹೆಚ್ಚಾಗಿರುವ ಕೆಳ ವರ್ಗದ, ಅಸಂಘಟಿತ ಕಾರ್ಮಿಕ ಮಹಿಳೆಯರಿಗೆ ದುಡಿಮೆ 
ಅನಿವಾರ್ಯ, ಬದಂಕಿನ ಅಗತ್ಯ. ಆದರೆ ಮಧ್ಯಮ ವರ್ಗದಲ್ಲಿ ಹೆಣ್ಣಿಗೆ ದುಡಿಮೆ ಐಚ್ಛೆ ಕವಾಗಿರಬಹುದು. 
ಇಲ್ಲಿಯೂ ಅನಿವಾರ್ಯ ಸ್ಥಿತಿ ಇಲ್ಲದ್ದಿಲ್ಲ. ಹೆಣ್ಣು ದುಡಿಯ ಬೇಕೆ ಬೇಡವೆ ಎಂಬ ವಾದವನ್ನು ಬದಿಗೊತ್ತಿ, ಇಂದಂ 
ಮಹಿಳೆ ಉದ್ಯೋಗಸ್ಕಳಾಗಬೇಕಾದ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಅದಕ್ಕೆ ಅಗತ್ಯವಾದ ವರಾನಸಿಕ ಹೊಂದಾಣಿಕೆ 
ಯನ್ನು ಮಾಡಿಕೊಳುವುದು ಮುಖ್ಯ. ಇದರಿಂದ ಕುಟಂಂಬ ಜೀವನ ಅರೋಗ್ಯಕರವಾಗಿರುತ್ತದೆ. ಮನೆ ಮತ್ತು 
ಮಗುವಿನ ಹೊಣೆ ಹೆಣ್ಣಿನಷ್ಟೇ ಗಂಡಿನ ಮೇಲೂ ಇದೆ ಎಂಬ ಅಂಶವನ್ನು ಅರ್ಥಮಾಡಿಕೊಳ್ಳುವುದು ಅಗತ್ಯವಷ್ಟೇ ಅಲ್ಲ, 
ಅನಿವಾರ್ಯ ಕೂಡ, ಇಂದಿನ ಆಧುನಿಕ ಮತ್ತು ಸುಸಜ್ಜಿತವಾದ ಅಡುಗೆ ಮನೆ ವ್ಯವಸ್ಥೆಯು ಗೃ ಹಕ್ಕತ್ಯವನ್ನು ಶ್ರಮದಿಂದ 


ಅಚಲ 3 


ದೂರವಾಗಿರಿಸಿದೆ. ಶಿಶು ಪಾಲನಾ ಕೇಂದ್ರ ಮತ್ತು ಮಕ್ಕಳ ಆಟದ ಮನೆಯಂಥ ವ್ಯವಸ್ಥೆಗಳು ಆಧುನಿಕ ಸಮಾಜದ 
ಕೊಡುಗೆಗಳೇ ಆಗಿದ್ದು ದುಡಿಯುವ ಸ್ತ್ರೀ-ಪುರಂಷರಿಗೆ ವರದಾನವೆನಿಸಿಕೊಂಡಿವೆ, 


ದುಡಿಯುವ ಮಹಿಳೆ ಆಪೇಕ್ಷಿಸುವುದು ಇಷ್ಟೇ, ಸಮಾನ ಡುಡಿಮೆಗೆ ಸಮಾನ ವೇತನ ಮತ್ತಾ ಸವಣನ 

ಅವಕಾಶ, ಜೊತೆಗೆ ಶೌಚಾಲಯ, ಕುಡಿಯುವ ನೀರು, ಶಿಶುಪಾಲನಾ ಕೇಂದ್ರದಂಥ ' ಮೂಲಭೂತ ಸವಲತ್ತಾಗಳಂ, 

ಸರ್ಕಾರವು ತನ್ನ ಜವಾಬ್ದಾರಿಯಿಂದ ದೂರ ಸರಿಯುವುದು ಸಾಧ್ಯವಿಲ್ಲ. ಕಾನೂನು ಮತ್ತು ನಿಯಮ ರೂಪಿಸಿಬಿಡುವು 

ದಷ್ಟೇ ಹೊಣೆಗಾರಿಕೆಯಲ್ಲ. ಕಾನೂನಿನ ಕಟ್ಟು ನಿಟ್ಟಿನ ಜಾರಿ ಕೂಡಾ ಅಷ್ಟೇ ಮುಖ್ಯ. ಸಂಘಟಿತ ವಲಯಗಳಲ್ಲಿ 

"ಕಾನೂನು ಜಾರಿಗೆ ಒತ್ತಾಯಿಸಲು ಕಾರ್ವಿಕ ಸಂಘಗಳು ಹೋರಾಡುತ್ತವೆ. ಆದರೆ ಅಸಂಘಟಿತ ಕ್ಷೇತ್ರಗಳಲ್ಲಿ ನಿಯಮ 

ಪರಿಪಾಲನೆ. ಉಸ್ತುವಾರಿ ಸರ್ಕಾರದಿಂದಲೇ ಆಗಬೇಕಾಗಿದೆ. : ಕನಿಷ್ಠ ಕೂಲಿ` ಕೊಡಿಸುವುದೂ ಅಸಾಧ್ಯವಾದರೆ. ಅಥು 
ಸರ್ಕಾರದ ಅಸಾವಂರ್ಥ್ಯವಸ್ನು ತೋರಿಸಂತ್ತದೆಯಂ್ಟೆ . 


ಕಾರ್ಮಿಕ ಹೋರಾಟದ ಪ್ರತಿಫಲ ಪಡೆಯುತ್ತಿರುವ, ಮುಖ್ಯವಾಗಿ ವಂಧ್ಯಮ ವರ್ಗದ ದುಡಿಯುವ ಮಹಿಳೆಯರು: 
. ಇನ್ನೂ ಸೌಲಭ್ಯಗಳಿಂದ ವಂಚಿತರಾಗಿರುವ ಅಸಂಖ್ಯ ದುಡಿಯುವ ವಂಹಿಳೆಯರನ್ನು ಸಂಘಟಿಸಿ ಹೋರಾಟದ ಪಥದತ್ತ 


ಅವರನ್ನು ಒಯ್ಯುವುದು ಇಂದಿನ ಅಗತ್ಯವಾಗಿದೆ. 
— ಡೇವಿ 


With Best Compliments from : 


KABINI GRANITES 


WM ನ್ಗ 


M. NANJUNDAPPA 


Hoodi Appartments, Ground Floor, 
No. 120, Gunningham Road, Bangalore-550 052 


ಅಂತರರಾಹ್ಟ್ರೀಯ ಮಹಿಳಾ ವರ್ಷ 


ನ” 
AW 
Mb: 

Rot 
Weg 


“wi 
PA 


Al 
ನಚ. ವಿ. ಸಾನಿತ್ರಮ್ಮು 


ಅತರಾಷಿ ಪ್ರೀಯ ಮಹಿಳಾ: ವರ್ಷ ಕೊನೆಗೊಳು } 
ತ್ರಿದೆ. ಇದೀಗ “ಮಹಿಳೆಯರ ದಶಕ”ದ ಮಾತಂಗಳು 
ಕೇಳಿಬರುತ್ತಿವೆ... ಈ ಅವಧಿಯಲ್ಲಿ ನಿಜವಾಗಿ ಸಾಧಿಸಿ 
ದ್ವೇನು ಎಂಬುದನ್ನು ವಿವೇಚಿಸಬೇಕಾಗಿದೆ. ಆನೇಕ ಗಣ್ಮ 
ಮಹಿಳೆಯರು, ವಾಹನೀಯರು 'ಸ ಮಾ ನ ಕೆಲಸಕ್ಕೆ 
ಸಮಾನ ವೇತನ, ಸಮಾನ ಸಾಷಕಾಶ ಉದ್ಯೋಗ 
ಅವಕಾಶ ಮುಂತಾದ ಹಲವು ವಿಚಾರ, ಸಲಹೆಗಳನ್ನು 
ಮುಂದಿಟ್ಟಿದ್ದಾರೆ. ಭಾರತೀಯ ಮಹಿಳೆಯರು ಈ ಬಗ್ಗೆ 
ದೂರಬೇಕಾದ ಆವಶೃಕತೆ ಇಲ್ಲ. 
ಗಳಿಕೆಯೊಂದಿಗೇ ಮಹಿಳೆಯರಿಗೆ ಮತದಾನದ ಹಕ್ಕೂ 
ದೊರೆತಿದೆ. ಶಿಕ್ಷಣಕ್ಕೆ ಅವಕಾಶಗಳು ಎಂದಿನಿಂದಲೋ 
ಇವೆ, ಕಳೆದ ಕೆಲವು ದಶಕಗಳಲ್ಲಿ ಮಹಿಳೆಯರ ಶಿಕ್ಷಣ 
ತೀವ್ರವಾಗಿ ನಡೆದಿದೆ. ಮಹಿಳೆಯರು ಈಗ ಹಲವಾರು 


ದೇಶದ ಸಾ ತಂತ್ರ, p 


ಕ್ಷೇತ್ರಗಳಲ್ಲಿ ದುಡಿಯತೊಡಗಿದ್ದಾರೆ. ಆದರೆ ಶಿಕ್ಷಣ 
ಮತ್ತು ಹಣಗಳಿಸುವ ಸಾಮರ್ಥ್ಯದ ಹೆಚ್ಚೂ. ವಿಕೆಯ 
ಜೊತೆಯಲ್ಲಿ ಮಹಿಳೆಯರ ಸ್ಥಿತಿಯೂ ಸುಧಾರಿಸಿದೆಯೇ? 
ಅನೇಕ ಸುಶಿಕ್ಷಿತ ಪುರುಷರ ಅಭಿಪ್ರಾಯಗಳನ್ನು ಕೇಳಿ 
ದಾಗ ನನಗೆ ಅನ್ನಿಸುತ್ತದೆ ; ಮಹಿಳೆಯರನ್ನು ಇನ್ನೂ 
ಸದಾ ಮುದ್ದು ವಾಡಿ ಕಾಪಾಡಬೇಕಾದ ಆದರೆ “ಸರಿ 
ಯಾದ ಸ್ಥಾನದಲ್ಲಿ' ಇರಿಸಬೇಕಾಥ ಆಟದ ವಸ್ತುಗಳಂತೆ 
ಹಗುರವಾಗಿಯೇ ನೋಡಲಾಗುತ್ತಿದೆ. 


ಪುರುಷರ: ಈ ಧೋರಣೆಗೆ ಮಹಿಳೆಯರ ಕಾಣಿಕೆ 
ಯೂ ಇದೆ. ಬ್ರಾಗಳನ್ನು ಸುಡುವುದು, ಬೆತ್ತಲೆ ಓಟ 


ಗಳು ಸ್ವಾತಂತ್ರ್ಯ ವನ್ನೇನೂ ಸೂಚಿಸುವುದಿಲ್ಲ. ಅನೇಕ 
ಮಹಿಳೆಯರು , ಇಂದಂ' ಕಛೇರಿಗಳಲ್ಲಿ, ಕಾರ್ಪಾನೆಗಳಲ್ಲಿ, 
ಬ್ಯಾಂಕುಗಳಲ್ಲಿ ದುಡಿಯುತ್ತಿದ್ದಾರೆ... ಆದರೆ ಅವರೆಲ್ಲಾ 
ತಮ್ಮನ್ನು ನಿಜವಾಗಿ ಸ್ವತಂತ್ರರೆಂದು ವಿಮಂಕ್ಷರೆಂದು 
ಭಾವಿಸುತ್ತಾರೆಯೇ ? ಕುಟುಂಬದ. ಆದಾಯವನ್ನು 
ಹೆಚ್ಚಿಸಲು ಉದ್ಯೋಗವೊಂದನ್ನು ಕೈಗೊಳ್ಳುವುದಕ್ಕೂ 
"ಯಜವಕಾನ'ರ ಅನುಮತಿ ಬೇಕು, ಇಲ್ಲದಿದ್ದಲ್ಲಿ 


: ಕುಟುಂಬವೇ ಒಡೆದೀತು ಇಲ್ಲವೇ ಮನೆಯ: ಶಾಂತಿ 


ಕದಡೀತು. ಅಂತರರಾಷ್ಟ್ರೀಯ ಮಹಿಳಾ ವರ್ಷದಲ್ಲಿ ಈ 
ಪರಿಸ್ಥಿತಿಯೇನೂ ಬದಲಾಗಲಿಲ್ಲ. ಮಹಿಳಾ ದಶಕದಲ್ಲೂ, 
ಮುಂದಿನ ತಲೆಮಾರಿನಲ್ಲೂ ಅದಂ ಬದಲಾಗದು. 


ಈ ಪರಿಸ್ಥಿತಿಯಲ್ಲಿ ಮಹಿಳೆ ತನ್ನ ಸಾಮರ್ಥ್ಯವನ್ನು ` 
ಕಂಡುಕೊಳ್ಳದಿರುವುದರಿಂದ ಉಂಟಾದದ್ದು, ತಾನು 
ಯೋಚಿಸುವಂತೆ ಆಕೆಗೆ ಬೋಧನೆ 
ನಡೆದಿದೆ. ಮಕ್ಕಳನ್ನು ಪಡೆಯಬಲ್ಲ ಆವಳ ಸಾಮರ್ಥದ 
ವಿಷಯವನ್ನು ಗಮನಿಸೋಣ, ಮಹಿಳೆಯರು ಮಡುವೆ 
ಯಾಗಿ ಅಧೀನ ಸ್ಥಿತಿಗೆ ಹೋಗಲು ಕಾತರಿಸುವುದು 
ಏತಕ್ಕೆ? ಸ್ತ್ರೀ ಪುರುಷರಿಬ್ಬರಿಗೂ . ಸಮಾಜವಾದ 
ಲೈಂಗಿಕ ತುಡಿತದ ಜೊತೆಗೆ ಆಕೆಗೆ ಇರಂವ' ಮಕ್ಕಳ 
ಹಂಬಲ, ಮುಪ್ಪಿನ ಕಾಲದ ಏಕಾಕಿತನದ ವಿರುದ್ಧವಾದ 
ಸುಭದ್ರತೆಯ ಅಪೇಕ್ಷೆಗಳ್ಳೇ ಈ ಕಾತುರತೆಯ ಮೂಲ. 
ಅವಿವಾಹಿತೆಯಾಗಿ ಉಳಿಯಬೇಕೆಂದರೆ ತನ್ನ ಬಗ್ಗೆ 


[3 


ದುರ್ಬಲಳೆಂದೇ 


ಅಚಲ 5 


ಕೀಳರಿಮೆ ಅವಳಲ್ಲಿ ಬೆಳೆಯುತ್ತದೆ, “ಮುದಿಕನೈ' ಎಂಬ 
ಪದವನ್ನು ಸೃಷ್ಟಿಸಿದ್ದು ಪುರುಷರ ಪ್ರಪಂಚತಾನೆ. 


ಈ ಕೊರತೆಯನ್ನು ನಿವಾರಿಸುವುದಕ್ಕೆ ವಿವಾಹ 
ಪದ್ಧತಿಯನ್ನು ರದ್ದು ಪಡಿ ಸು ವು ದೇ ಉಪಾಯ. 
ಅವಿವಾಹಿತ, 
ಗಳಿಗೆ ಅಂಟಿಸಲ್ಪಡುವ ಸಾಮಾಜಿಕ ಕಳಂಕವನ್ನು ತೊಡೆದಂ 


ಹಾಕಿದ್ದೇ ಆದರೆ ಎಷ್ಟೋ ಸಮಸ್ಯೆಗಳು ಇಲ್ಲವಾಗುತ್ತವೆ. 


ಮಾತೆಯರಿಗೆ ಮತ್ತು ಅವರ ಸಂತಾನ 


ವಕಾನವ ಸ್ವಭಾವ ಬದಲಾಗದು, ಆದ್ದರಿಂದ ಚತುರಳಾದ 
ಯಣವೊಬ್ಬ ಹುಡುಗಿಗೂ ಮಗುವಿನ ದಾತನೊಬ್ಬ 
ದೊರೆಯದೆ ಇರಲಾರ, ಆ ಮಗು 
ಆಕೆಯದೇ ಆಗಿರುವುದರಿಂದ ಬದುಕಿನ ಏಕಾಕಿ 


ಪೂರ್ಣವಾಗಿ 


ತನಕ್ಕೆ ಆಕೆ ಹೆದರುವ ಅಗತ್ಯವಿರುವುದಿಲ್ಲ. 
ಒಂದು ಮನೆಗಾಗಿ, ಗುರಿಯಿಲ್ಲದ ಬದುಕಿನ ಮುಪ್ಪಿನ 


ಬದಲಾಗಿ 


ಏಕಾಕಿತನದಿಂದ ಬಿಡುಗಡೆ ಪಡೆಯುವುದಕ್ಕಾಗಿ ಮದುವೆ 
ಬೇಕೆಂದು ಬೇಡು ವ,ಗತಿ ಆಗ ಪುರುಷರ ಪಾಲಿಗೆ 
ಬರುತ್ತದೆ. ಕ ಕ 


ಇದರಲ್ಲಿ ಇನ್ನೂ ಕೆಲವು ಅನುಕೂಲಗಳಿವೆ. ಮಗು 
ವನ್ನು ಹೆರುವುದರ ವೇದನೆಯನ್ನು ಅರಿತ ಯಾವೊಬ್ಬ 
ಮಹಿಳೆಯೂ ಒಂದು, ಎರಡಕ್ಕಿಂತ ಹೆಚ್ಚಿಗೆ ಮಕ್ಕಳನ್ನು 
ಪಡೆಯಲು ಹಂಬಲಿಸಲಾರಳು.. ಕುಟುಂಬ ಯೋಜನೆ 
ಗಾಗಿ ಈಗ ವ್ಯಯಿಸಲಾಗುತ್ತಿರುವ ದೊಡ್ಡ ಪ್ರಮಾಣದ 
ಹಣವನ್ನು ಆಗ ಇನ್ನೂ ಹೆಚ್ಚು ಉಪಸುಂಕ್ರ ಕಾರ್ಯ 
ಗಳಲ್ಲಿ ತೊಡಗಿಸಲು ಸಾಧ್ಯ. ದುಡಿಯಂವ ಮಹಿಳೆಯರ 
ಮಕ್ಕಳಿಗಾಗಿ ಕ್ರಷ್‌ಗಳ, ನರ್ಸರಿಗಳ ಸ್ಥಾಪನೆಗಾಗಿ ಆದನ್ನು 


ವ್ಯಯಿಸಬಹುದು. 


ಅಚಲ 6 


ie 


ತಲತಲಾಂತರವಾಗಿ ದುಡಿಯುವ ಪುರುಷನಿಗೆ ಈಗ 
ತಾನು ದುಡಿದು ಕಾಪಾಡಬೇಕಾದ ಕುಟುಂಬ ಯಾವುದೂ 
ಇಲ್ಲವಾದರೂ ರೂಢಿಗತವಾದ ದುಡಿಮೆಯ ಅಭ್ಯಾಸ 
ವನ್ನು ಬಿಡುವುದು ಸಾಧ್ಯವಾಗದು, ತಮ್ಮ ಮಕ್ಕಳನ್ನು 
ಸಾಕುವುದಕ್ಕಾಗಿ ಮಹಿಳೆಯರು ದುಡಿಯುವುದು ಅನಿ 
ವಾರ್ಯ. ಹೀಗೆ ಸಾವಕಾಜಿಕವಾಗಿ ಉಪಯುಕ್ತ ಪ್ರಜೆ 
ಗಳ ಸಂಖ್ಯೆ ದ್ವಿಗುಣಿತವಾಗುತ್ತದೆ, ವಂಹಿಳೆಯರು 
ಮದುವೆಗಾಗಿ ಕಂಗಾಲಾಗುವುದು ತಬ್ಬಿದರೆ, ವರದಕ್ಷಿಣೆ, ' 


ಅತ್ತೆಯ ಕಾಟಗಳಂಥ ಸಾಮಾಜಿಕ ಪೀಡೆಗಳು ತಾವಾ 


ಗಿಯೇ ಇಲ್ಲವಾಗುತ್ತವೆ. ತಮ್ಮ ಸಮಸ್ಯೆಗೆ ಪರಿಹಾರ 
ಒದಗಿಸುವ ಈ ದಿಕ್ಕಿನತ್ತ ನಮ್ಮ ಮಹಿಳೆಯರು ಏಕೆ 
ಗಮನ ಹರಿಸಬಾರದು ? ವಮಂಹಿಳಾ ಆಡಳಿತಗಾರರು, 
ಸಂವಿಧಾನವನ್ನು ರಚಿಸಿ, ಬದಲಿಸಬಲ್ಲವರು, ಸಾಮಾಜಿಕ 
ಕಾರ್ಯಕರ್ತರು, ಸಂಧಾರಕರು, ಶಿಕ್ಷಣವೇತ್ತರಂಗಳೆಲ್ಲ 
ಸ್ಕ್ರಿ-ಪುರಂಷರ ಸಂಬಂಧವನ್ನು ಬಂಧನದಿಂದ ಬಿಡಿಸಿ, 
ಸಹಜ ಸಹಚಾರ್ಯವನ್ನಾಗಿ ಪರಿವರ್ತಿಸಬಲ್ಲ ವಿಧಾನದತ್ತ 


ಏಕೆ ತಮ್ಮ ಆಲೋಚನೆಗಳನ್ನು ಹರಿಸಬಾರದು ? 


ಉತ್ಸಾಹಶಾಲಿಗಳಾದ, ಕ್ರಿಯಾತತ್ಸರರಾದ, ಯಂವ 
ಪೀಳಿಗೆಯ ಮಹಿಳೆಯರು ತಮ್ಮ ಹಣೆ ಬರಹವನ್ನು 
ತಮ್ಮ ಕೈಗೇ ತೆಗೆದುಕೊಂಡು, ತವ್ಮೂ ಅಪೇಕ್ಷೆಗಳಿಗೆ 
ಅಂಥಪೆರು 
ಮಾತ್ರ ಈ ಪರಿಹಾರವನ್ನು ಸಾಧಿಸಬಲ್ಲರೇ ಹೊರತು 


ತಿದ್ದಿ ರೂಪಿಸಲು ಸಮರ್ಥರಾಗಿರುತ್ತಾರೆ, 


ಮ್ಮ ಸಂಕೋಲೆಗಳನ್ನು, ನಿಟ್ಟು ಸಿರುಗಳನ್ನೇ ತಬ್ಬಿಕೊಳ್ಳ 


ಬಯಸುವ ಅಬಲೆಯರಿಗೆ ಇದು ಅಸಾಧ್ಯ. 


ಗು 
[ಸ 


ಉದ್ಯೋಗಸ್ಥ ಮಹಿಳೆ 


ನೇನಿಂಚಂದ್ರ 


“ ಉದ್ಯೋಗಂ ಪುರುಷ ಲಕ್ಷಣಂ” ಎಂದು ನಮ್ಮ ಸಮಾಜ ಹೆಣ್ಣಿನ ಸ್ವಾವಲಂಬನೆಯ ಅಗತ್ಯಕ್ಕೆ : - 


ವಿಶೇಷ ಗಮನ ನೀಡಿಲ್ಲ. ಹೆಣ್ಣು ಮಕ್ಕಳಿಗೆ ಓದು-ವಿದ್ಯಾಭ್ಯಾಸ ನೀಡಿ, ಉದ್ಯೋಗ ಹಿಡಿಯುವಂತೆ 
ಪ್ರೋತ್ಸಾಹಿಸಿ ಬದುಕಿಗೆ ತಯಾರಿಸುವ ಬದಲು, ಹಾಡು-ಹಸೆ ಹೇಳಿಕೊಟ್ಟು ಮದಂವೆಗೆ ತಯಾರಿಸಿದರೆ ' 
ಸಾಕು ಎಂಬಂತೆ ಬೆಳೆಸುತ್ತಾರೆ. ವೇಗದ ಬದುಕಿನ ಅಭದ್ರತೆಗಳು ಕಾಡುವ ಈ ಕಾಲದಲ್ಲಿ ವೈಧವ್ಯಕ್ಕೊ, 
ವಿಚ್ಛೇದನಕ್ಕೋ ಬದುಕು ಸಿಕ್ಕಾಗ, ಸ್ವಂತ ಉದ್ಯೋಗದ ಮಹತ್ವ ತಟ್ಟನೆ ಅರಿವಾಗುತ್ತದೆ. ಹಾಗೆಂದೇ 
ಉದ್ಯೋಗಸ್ಥ ಮಹಿಳೆಯರೆಲ್ಲರ ಹಿನ್ನೆಲೆ ಒಂದೇ ಇಲ್ಲ. “ನಾವು ದಂಡಿದೇ ದುಡಿಯುತ್ತೇವೆ” ಎಂಬ 
ಉದ್ದೇಶ ಇಟ್ಟುಕೊಂಡು ಬೆಳೆದು ಉನ್ನತ ಶ್ರೇಣಿಯ ಹುದ್ದೆಗಳ ತಲುಪಿದ ಉದ್ಯೋಗಸ್ಥ 
ಮಹಿಳೆಯರಂತೆಯೇ, ಓದುವ ಅವಕಾಶವೂ ಇಲ್ಲದೆ ತಾವೆಂದಾದರೂ ಉದ್ಯೋಗಸ್ಮರಾಗಬಹಂದೆಂದಂ 


ಕನಸಿನಲ್ಲೂ ನೆನಸದಿದ್ದರೂ ಇಂದು ಉದ್ಯೋಗಕ್ಕರಾದ ಮಹಿಳೆಯರೂ ಇದ್ದಾರೆ. ಅಂಥಾ ಇಬ್ಬರು 


ವಿಭಿನ್ನ ಹಿನ್ನೆಲೆಯ ಮಹಿಳೆಯರನ್ನು ಇಲ್ಲಿ “ ಅಚಲ” ಪರಿಚಯಿಸುತ್ತದೆ. ' 


ಲಲಿತಾ ಚಂದ್ರಮೌಳಿ 


ಲಲಿತಾ ಹುಟ್ಟಿದ್ದು ಶೃಂಗೇರಿಯಿಂದ ಎರಡು ಮೈಲಿ 
ದೂರದಲ್ಲಿರುವ ಒಂದು ಪುಟ್ಟ ಹಳ್ಳಿ "ಹೊಸಕೆರೆ'ಯಲ್ಲಿ. 
ತಾಯಿ-ತಂದೆ ಓದಿದವರಲ್ಲ. ಉಂಡಂಡಲು ವಿಫುಲವಿದ್ದ 
ಹೊಲ-ಜಮೀನು, ದೊಡ್ಡ ಅಂಕಣದ ಮನೆಯ ತುಂಬಾ 
ಮಕ್ಕಳು. ಹನ್ನೆರಡು ಮಕ್ಕಳ ನಡಂವೆ ಹುಟ್ಟಿ ಬೆಳೆದ 
ಲಲಿತಾ ವಿಶೇಷವನ್ನೇನೂ ಕಂಡವರಲ್ಲ. ಮೂರನೇ 
ಕ್ಲಾಸ್‌ಗೇ ಶಾಲೆ ಬಿಟ್ಟ ಅಕ್ಕಂದಿರು. ಒಂದಿಷ್ಟು ಓದುವ 
ಉತ್ಸಾಹವಿದ್ದ ಲಲಿತಾ ಪ್ರಯಾಸದಿಂದ ಆರನೇ ತರಗತಿ 
ತಲುಪಿದರು, "ಹೆಣ್ಣ ಮಕ್ಕಳಿಗೆಂಥಾ ಓದು” ಎಂಬ 
ಕಾಲ-ಪರಿಸರ, ಲಲಿತಾರ ಓದು ಆರನೇ ತರಗತಿಗೇ 


ನಿಂತಿತ್ತು. ಹೊಸಲಾಚಿನ ಪ್ರಪಂಚ ಕಾಣದ, ಸಣ್ಣ 


ಹಳ್ಳಿಯ ಸಾಂಪ್ರದಾಯಿಕ ವಾತಾವರಣದಲ್ಲಿ ಬೆಳೆದ ಈ 
ಹುಡುಗಿಗೆ, ಹತ್ತೊಂಬತ್ತಕ್ಕೆ ವಿವಾಹವಾಯಿತು. ಪತಿ 
ಚಂದ್ರಮೌಳಿಗೆ ಬೆಂಗಳೂರಿನಲ್ಲಿ ಬ್ಯಾಂಕ್‌ ಉದ್ಯೋಗ. 
ಆತನ ತಂದೆ ಶೃಂಗೆರಿಯ ದೊಡ್ಡ ಜೋಯಿಸರು. 
ಇಬ್ಬರು ತಂಗಿಯರು ಒಬ್ಬ ತಮ್ಮ, ತಾಯಿ. ಸತ್ತ 
ಮಂಕ್ಕಳಂ, ತಂದೆ ಮರುವಿವಾಹವಾಗಿದ್ದರು. 


ಲಲಿತಾ ವಿವಾಹವಾಗಿ ಬೆಂಗಳೂರು. ಸೇರಿದರು. , 
ವಿದ್ಯಾವಂತ ಸ್ಪುರದ್ರೂಪಿ ಗಂಡ. ಒಳ್ಳೆಯ ಬ್ಯಾಂಕ್‌ 
ನೌಕರಿ, ಆಕೆಯ ಕನಸುಗಳನ್ನೆಲ್ಲ ವಾಸ್ತವದಂತೆ ಕಂಡ 
ಹೊತ್ತು, ನವವಧಂವಾಗಿ ಒಂದು ವರ್ಷ ಕಳೆದಿತ್ತು ಅಷ್ಟೆ. 
ಮಾವನವರಂ ತೀರಿಕೊಂಡರು. ಸ್ವಂತ ಮಕ್ಕಳಿಲ್ಲದ 
ಚಿಕ್ಕಮ್ಮ ವೈಧವ್ಯದ ಭಾರ ಹೊತ್ತು ತಮ್ಮ ತೌರು 


ಆಚಲ 7 


ಸೇರಿದರು, ಬೆಂಗಳೂರಿನಲ್ಲಿದ ಅಣ್ಣನಿಗೆ ತಬ್ಬಲಿಯಾಗಿ 
ನಿಂತ ತಮ್ಮ ತಂಗಿಯರ ಚಿಂತೆ. ಶಾಲಾ-ಕಾಲೇಜುಗಳಲ್ಲಿ 
ಓದುತ್ತಿರುವ ಅವರಿಗೆ ತೊಂದರೆಯಾಗಬಹುದೆಂದು 
ನೋಡಿಕೊಳ್ಳಲು, ಮಾಡಿಹಾಕಲು ಪತ್ನಿಯನ್ನು ಶೃ 0ಗೆರಿಗೆ 
ಕಳುಹಿಸಿದ. ವಂದುವೆಯ ಮರುವರ್ಷವೇ ಪತಿಯನ್ನಗಲಿ 
ಹಳ್ಳಿಗೆ ಹಿಂತಿರುಗಿದ ಲಲಿತಾ ತನ್ನೆತ್ತರಕ್ಕೂ ಬೆಳೆದ 
ನಾದಿನಿಯರಿಗೆ, ಮೈದುನನಿಗೆ ತಾಯಿಯಾಗಿ ನಿಂತರು. 
ಪರಿಸ್ಥಿತಿಯ ಒತ್ತಡ 'ಇಪ್ಪತ್ತಕ್ಕೇ ಅವರ ಹೆಗಲ ಮೇಲೆ 
ಹಿರಿತನ ಫಾಯ್ತನದ ಭಾರವನ್ನು ಬಲವಂತವಾಗಿ 
ಹೇರಿತ್ತು. ಮತ್ತೊಂದು-ವರ್ಷಕ್ಕೆ ಶೃಂಗೇರಿಯ ಹತ್ತಿರದ 
ಕೊಪ್ಪಕ್ಕೆ ಚಂದ್ರಮೌಳಿಗೆ ವರ್ಗವಾಯಿತು, ವೈಯಕ್ತಿಕ 
ನೋವುಗಳ ನಡುವೆಯೂ, ಬದುಕು ಒಂದಿಷ್ಟು ವ್ಯವಸ್ಥಿತ 
ಹಾದಿಯಲ್ಲಿ ಸಾಗಿತ್ತು ಇದೀಗ ತಂದೆಯವರು ಸಾಲವಾಗಿ 
ಕೊಟ್ಟ 25,000 ರೂಗಳ ವಸೂಲಿಗೆ ಚಂದ್ರಮೌಳಿ 
ಕೋರ್ಟು ಕಛೇರಿ ಸುತ್ತತೋಡಗಿದರು, ಕೋರ್ಟು 
ಕಛೇರಿಗಳ ಓಡಾಟದಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ 
ಕೆಲಸಕ್ಕೆ ಹೋಸಗುವುವನ್ನೇನಿಲ್ಲಿಸಿ ಬಿಟ್ಟರು. ಮುಂದೆಂದೋ 
ಕಡೆಗೂ ಹಣ ಕೈಸೇರಿದ್ದು ಕೇವಲ 15,000 ದ ಮೊತ್ತ 
ಮಾತ್ರ. ಆದಾಗಲೇ ಚಂದ್ರಮೌಳಿ ಕೆಲಸಕ್ಕೆ ಹೋಗದೆ 
ಎರಡು ವರ್ಷಗಳ ಮೇಲಾಗಿತ್ತು ಜೀವವಿಮೆಯ ಕಂತು- 
ಗಳ "ಕಟ್ಟುವುದು. ಎಂದೋ ನಿಂತಿತ್ತು. ಸ್ನೇಹಿತರ, 
ಅಖಂಡ ಪ್ರಯತ್ನವ ನಂತರ ಚಂದ್ರಮೌಳಿಯನ್ನು ಮತ್ತೆ 
ನೌಕರಿಗೆ ತೆಗೆದುಕೊಂಡರು. ಇದೀಗ ಉತ್ತರ ಕರ್ನಾಟಕದ 
ಕಾರವಾರಕ್ಕೆ ವರ್ಗ. ಅದಾಗಲೇ ಮೊದಲ ಮಗಳು ಶಿಲ್ಪ 
ಜನಿಸಿದ್ದಳಂ. ಯೌವನದಲ್ಲಿ ಕಂಡ ನೂರು ಕನಸುಗಳು 
ವಾಸ್ತವದ ಬಿಸಿಗೆ ಬಣ್ಣ ಕಳೆದುಕೊಂಡಿದ್ದರೂ ಮತ್ತೆ ಹಳಿ 
ಹತ್ತಿದ ಬದುಕಿನ ಬಗ್ಗೆ ಒಂದಿಷ್ಟು ಸಮಾಧಾನ. ಬ್ಯಾಂಕ್‌ 
ನೌಕರಿ ಚೆನ್ನಿತ್ತು. ಪತಿಗೊಂದಿಷ್ಟು ಜವಾಬ್ದಾರಿ ಇರ- 
ಬೇಕಿತ್ತಾ ಎಂದು ಬಯಸಿದ್ದೆ ಷ್ಟೋ ಬಾರಿ ನಾಲ್ವರಂತೆ 
ಮನೆ-ಎಂಥ ಆಷ್ಟೈಶ್ವರ್ಯಗಳೆಲ್ಲ ಬದುಕಿನ ಅವಶ್ಯಕತೆಗಳ 
ಅನುಕೂಲಗಳ ಕೂಡಿಸಿಕೊಳ್ಳುವ ಬಯಕೆ, ಆವೊಂದು 


ಅಚಲ: 8 


ಅಷ್ಟು ಸುಲಭವಾಗಿ ಸಂಭವಿಸಲಿರಲಿಲ್ಲ. ಆದೀಗ ಅಂಟಿದ 
ಕುಡಿತದ ಚಟ ಚಂದ್ರಮೌಳಿಯ ಹಣ ಗಬಳಿಸಿತು, ಮಧ್ಯೆ 
ಬಿಟ್ಟ ಜೀವವಿಮೆಯ ಕಂತು ಕಟ್ಟಲು ನೆನಪಿಸಿದ್ದೆಷ್ಟೋ 
ಬಾರಿ "ಕಟ್ಟಿ ಎಂದು ಒತ್ತಾಯಿಸಿದಾಗಲೆಲ್ಲಾ “ನಾನೇನು 
ಸತ್ತುಹೊಗಲ್ಲ, ಗಟ್ಟಿ ಇದ್ದೇನೆ ನಿನಗೇಕೆ ಚಿಂತೆ ?' ಎಂಬ 
ಗದರಿಕೆ. ಲಲಿತಾಗೆ ಆತನ ಸಾವಿನ ಬಗ್ಗೆ ಸಣ್ಣ ಅನುಮಾನ 
ಪೂ ಇರಲಿಲ್ಲ ಇನ್ನು ಮುವತ್ತು. ಮುಟ್ಟದ 
ಕಟ್ಟುಮಸ್ತಾದ ಗಂಡ. ಸಾವು ಸಾವಿರ ಮೈಲಿ ದೂರ- 
ವಿದ್ದಂತೆ ಕಂಡ ಕಾಲ. ಪಟ್ಟಣದ ಗಡಿಬಿಡಿಯ ವೇಗದ- 
ಅಪಘಾತಗಳ ವಾತಾವರಣವಲ್ಲ. ಪ್ರಕೃತಿಯ ಗರ್ಭದಲ್ಲಿ 
ತಣ್ಣಗೆ ಮಲಗಿದ ಪುಟ್ಟ ಊರು ಕಾರವಾರ. ಲಲಿತೆಯದು 
ಒಂದೇ ಚಿಂತೆ "ಒಂದಿಷ್ಟು ಉಳಿತಾಯವಾದರೂ ಆಗಲಿ' 
ಎಂಬುದು. ಆಗಲೇ ಎರಡನೇಯ ಮಗಳು ಶೃತಿ 
ಹುಟ್ಟಿದ್ದಳು. ಮಕ್ಕಳ ಭವಿಷ್ಯಕ್ಕಿಷ್ಟು ಉಳಿಸಲಿ ಎಂಬ 


ಆಸೆ. 


ಸಾವಿರ ದೂರವಿದ್ದ ಸಾವು ಏಕಾಏಕಿ ಹತ್ತಿರ- 
ವಾಯಿತು. ಬಾಗಿಲ ತಟ್ಟದೆಯೇ ಒಳನುಗ್ಗಿ ಆಕ್ರಮಿಸಿತು 
ಒಂದು ದಿನ ಇದ್ದಕ್ಕಿದ್ದಂತೆ. ವಿಪರೀತ ಹೊಟ್ಟೆ ನೋವಿ- 
ನಿಂದ ನರಳಿದ ಚಂದ್ರಮೌಳಿ ಕಾರವಾರದ "ನರ್ಸಿಂಗ್‌ 
ಒಂದರಲ್ಲಿ ದಾಖಲಾದರು. ಹಲವಾರು 
ಎಕ್ಸ್‌-ರೇಗಳ ನಂತರ ಹೊಟ್ಟೆಯ. ಅಲ್ಲರ್‌ ಎಂದು. 
ಗುರುತಿಸಲಾಯಿತು, ತಕ್ಷಣ ಮಣಿಪಾಲ್‌ ಆಸ್ಪತ್ರೆಗೆ 
ಕೊಂಡೊಯ್ಯಲು ತಿಳಿಸಿದರು. ಐದು ವರ್ಷದ ಶಿಲ್ಪಳನ್ನು 
ಸ್ನೇಹಿತರ, ಮನೆಯಲ್ಲುಳಿಸಿ, ಒಂದು ವರ್ಷದ ಕೈ ಕೂಸಿ- 
ನೊಂದಿಗೆ ಮಣಿಪಾಲ್‌ ಆಸ್ಪತ್ರೆ ತಲುಪಿದರು. ತಕ್ಷಣ 
ಆಪರೇಷನ್‌ ಜರುಗಿತ್ತು. ಆರು ಗಂಟೆಗಳಿಗೆಲ್ಲಾ ಪ್ರಜ್ಞೆ 
ಬಂದಿತು. ಜೀವ ಉಳಿದ ಹಂಸಿ ನಂಬಿಕೆಯ ಹಂಟ್ಲಿ 3 ಸಿತ್ತು 
ಚಂದ್ರಮೌಳಿ ಪೂರಾ ಪ್ರಜ್ಞೆ ಯಲ್ಲಿದ್ದರು ಮಾತನಾಡಿ. 
ದರು, ಆದರೆ ಆರನೇ ದಿನ ರಾತ್ರಿ ಮಲಗಿದರು ಮತ್ತೆ 
ಏಳಲಿಲ್ಲ. ಧುತ್ತನೆ ಲಲಿತಾರ ಎದುರಿಗೆ ಸಾವು ಎಲ್ಲವನ್ನು 
ಗಬಳಿಸಿ ನಿಂತಿತ್ತು, ಇಂತಹ: ಸಾಧ್ಯತೆಗೆ ತಯಾರಿಲ್ಲದ 


ಹೋಮ್‌" 


ಲಲಿತಾ ಪೂರ್ಣ ಜರ್ಜರಿತರಾದರು. ಸಣ್ಣ ಹಳ್ಳಿಯಲ್ಲಿ 
ಬೆಳೆದಾಕೆ, ಸಣ್ಣ ಹಳ್ಳಿಯಲ್ಲೇ ವಾಸ, ಆರನೇ ತರಗತಿ 
ಕಂಡವರು, ತಮ್ಮ ಬದುಕಿನಲ್ಲೆಂದಾದರೂ ತಾವು 
ಉದ್ಯೋಗನ್ಸರಾಗಬೇಕಾಗಬಹುದೆಂದು ಕನಸಿನಲ್ಲೂ ಚಿಂತಿ 
ಸಿದವರಲ್ಲ. ಇದೀಗ ಎರಡು ಎಳೆಯ ಮಕ್ಕಳೊಂದಿಗೆ 
ಗಂಡನ ಕಳಕೊಂಡು, ಖಾಲಿ ಭವಿಷ್ಯವ ಎದುರಿಗಿಟ್ಟು- 


ಕೊಂಡು ಆಘಾತದಲ್ಲಿ ನಿಂತಿದ್ದರು. ಕೈಯಲ್ಲಿ ಹಣವಿಲ್ಲ, ' 


ಮಧ್ಯೆ ಎರಡು ವರ್ಷ ಪತಿ ಕೆಲಸಕ್ಕೆ ಹೋಗಿರಲಿಲ್ಲ, 
ಸೈಟು ಮನೆ ಎಂದೇನೂ ಮಾಡಿರಲಿಲ್ಲ. ಜೀವವಿವಣ 
ಕೂಡಾ ಬರುವಂತಿರಲಿಲ್ಲ. ಬ್ಯಾಂಕಿನಿಂದ ಬಂದ 60 ಸಾವಿ- 
ರಗಳ ಮುಖಿ ಯಲ್ಲಿಡಿದು ಹೊಸ ಬದುಕು ಪ್ರಾರಂಭಿಸ- 
ಬೇಕಿತ್ತು ಮತ್ತೆ ತಾಯ್ತಂದೆಯರ, ಸಂಬಂಧಿಕರ ಆಸರೆಗೆ, 
ಆಶ್ರಯಕ್ಕೆ ಹೋಗಲು ಇಚ್ಛಿಸಲಿಲ್ಲ. ಮತ್ತೆ ಅವಲಂಬಿತ 
ಬದುಕಿನ ಅಭದ್ರತೆಗಳಿಗೆ ತಮ್ಮ ಬದುಕನ್ನು, ಮಕ್ಕಳ 
ಭವಿಷ್ಯವನ್ನು ದೂಡುವುದು ಬೇಕಿರಲಿಲ್ಲ. . ತಮ್ಮಿಂದ 
ಸಾಧ್ಯವೇ ಇಲ್ಲ ಎಂದಂಕೊಂಡಿದ್ದ ನೌಕರಿಯ ಹಾದಿ- 
ಯೊಂದೇ ಬೆಳಕು ತೋರಿತು. ಅವರ ವಿದ್ಯಾಭ್ಯಾಸಕ್ಕೆ 
ಬ್ಯಾಂಕ್‌ನಲ್ಲಿ ಅಟೆಂಡರ್‌ ಹುದ್ದೆ ಮಾತ್ರ ಸಿಗಲಿತ್ತು. 
ಒಂದಿಷ್ಟು ಓದಿ ನಂತರ _ಗುಮಾಸ್ತಗಿರಿಗೆ ಸೇರಲು 
ಸಮಯವಿರಲಿಲ್ಲ. ಮಕ್ಕಳನ್ನು ಎಲ್ಲಿ ಬಿಡುವುದು? ಓದಿ 
ಬಂದರೂ, ನಿಯಮಾವಳಿಗಳೇ ಬದಲಾಗಿ ಈಗ ಸಿಗಬಲ್ಲ 
ನೌಕರಿಯೂ ಕೈ ಬಿಟ್ಟರೆ ಗತಿಯೇನು ? ಅವರೆದುರು 
ಬಹಳಷ್ಟು ಆಯ್ಕೆಗಳಿರಲಿಲ್ಲ. ಅತ್ಯಂತ ಕಠಿಣ ನಿರ್ಧಾರ 
ಒಂದಂ ದಿನ ಬ್ಯಾಂಕ್‌ ಕಾಣದ, ಚೆಕ್‌-ಚಲನ್‌ ಎಂದರೆನಂ 
ಗೊತ್ತಿರದ ಪುಟ್ಟ ಊರಿನ ಹೊಸಿಲುದಾಟದ ಗೃಹಿಣಿ 
ಲಲಿತಾ ನೌಕರಿ ಕೇಳಿ ಅರ್ಜಿ ಹಾಕಿದರು, ಬೆಂಗಳೂರು 


ಸೇರಿದರು ಬ್ಯಾಂಕಿನ ಜಯನಗರದ ದೊಡ್ಡ ಶಾಖೆಯಲ್ಲಿ. 


ಅಟೆಂಡರ್‌ ಆಗಿ ರಿಪೋರ್ಟ ಮಾಡಿಕೊಂಡರು. ಹೆಚ್ಚು 


ಓದಿಲ್ಲದ ತಾನು ಕೆಲಸ ನಿಭಾಯಿಸಬಲ್ಲೇನೆ, ಇಂಗ್ಲೀಷಿನಲ್ಲಿ ' 


ವಕಾತನಾಡಿಸಿದರೇನೆ: ಮಾಡುವುದು, ಎಸ್‌.ಬಿ. ಚಿಕ್‌ 
ಎಂದರೇನು, ಬ್ಯಾಂಕ್‌ ರೆವಿಂಟೆನ್ಸ್‌ ಮಾಡುವುದ್ದೆಗೆ 
ಅವರೊಳಗಿನ ಇಂಥಾ ನೂರು ಭೀತಿಗಳ ಮೆಟ್ಟಿ ಅವರು 


ನಿಂತದ್ಧಿ, ಮತ್ತೆಂದೂ ಅವಲಂಬನೆಯ ಹಾದಿ ಬೇಡ 
ವೆಂಬ ಗಟ್ಟಿ ನಿರ್ಧಾರದ ಬಲದಿಂದ, ತನ್ನ ಮಕ್ಕಳ ಬದುಕು 
ಮತ್ಕಾರದೋ ಆಶ್ರಯದಲ್ಲಿ ಕುಂದಬಾರದೆಂಬ ದೂರಾ 
ಲೋಚನೆಯಿಂದ. 


ಒಮ್ಮೆ ಹೆಜ್ಜೆ ಇಟ್ಟ ಸ್ಕಾ ್ವಿವಲಂಬನೆಯ ಹಾದಿ ಅವರು 
ಊಹಿಸಿದಷ್ಟು ಕಠಿಣವಿರಲಿಲ್ಲ. ಬ್ಯಾಂಕ್‌ ಜನರ ಸ್ನೇಹ 
ಸಹೃದಯತೆ ಅವರ ಅರ್ಧ ಭಯ ನಿವಾರಿಸಿತು. ಮೆಲ್ಲನೆ 
ಕೆಲಸವನ್ನೆಲ್ಲ ಕಲಿತರು. ಒಂದೆರಡು ಬಾರಿ ತಟ್ಟನೆ. ಚಿಮ್ಮಿದ 
ಕಣ್ಣಿರನ್ನು ಗೆದ್ದರು. ಹೊರಗೂ ಹೋಗಿ ಪೋಸ್ಟ್‌ 
ಆಫೀಸ್‌, ರೆಮಿಟನ್ಸ್‌ ಎಲ್ಲಾ ಮಾಡಿ ಬರುವಷ್ಟು 
ಧೈರ್ಯ-ಆತ್ಮವಿಶ್ವಾಸ ಮೂಡಿತು. 


ಇದೀಗ ಈ ಆತ್ಮವಿಶ್ವಾಸದ ಹಾದಿಯಲ್ಲಿ ಏಳು ವರ್ಷ 
ಕಳೆದಿದೆ ಕೆಲಸದಲ್ಲಿ ನಂರಿತ ಜೀವ. ಹದಿಮೂರು ವರ್ಷದ 
ಶಿಲ್ಪ, ಎಂಟು ವರ್ಷದ ಶೃತಿ ಬುದ್ಧಿವಂತಳಾಗಿ ಬೆಳೆದಿದ್ದಾರೆ 
ಶಾಲೆಯಲ್ಲಿ ಒಳ್ಳೆ ಅಂಕಗಳ ಪಡೆದಿದ್ದಾರೆ. ತಮ್ಮ ಬದು 
ಕಿನ ಅವಲಂಬನೆಯ ಕರಿನೆರಳು ತಮ್ಮ ಮಕ್ಕಳ ಹಾದಿಯ 
ಲ್ಲಿ ಹಾಯಬಾಠದೆಂಬ ತೀವ್ರ ಬಯಕೆ ಲಲಿತಾರವರದು. 
ಹೆಣ್ಣು ಮಕ್ಕಳು ಬದುಕಿಗೆ ತಯಾರಿಕಬೇಕಂ, ವಿದ್ಯಾವಂತ 
ರಾಗಬೇಕು, ತಮ್ಮ ಕಾಲ ಮೇಲೆ'ತಾವು ನಿಲ್ಲಬೇಕಾ -ಕಟಂ 
ಅನುಭವದಲ್ಲಿ ಲಲಿತಾ ಕಲಿತ ಪಾಠ ಇದಂ. ಏಳು ವರ್ಷ 
ಗಳಲ್ಲಿ ಬಹಳ ಜತನದಿಂದ ಬದುಕನ್ನು ಲಾಲಿಸಿದ್ದಾರೆ, 
ಒಳ್ಳೆಯ ಬಡಾವಣೆಯಲ್ಲಿ ಚಿಕ್ಕ ಬಾಡಿಗೆಯ ಮನೆ, ಬದು 
ಕಿಗಷ್ಟು ಅನುಕೂಲಗಳ ಹೊಂದಿಸಿಕೊಂಡಿದ್ದಾರೆ, ಮಕ್ಕಳ 
ಭವಿಷ್ಯದ ಬಗ್ಗೆ ಯು ಯೋಜಿಸಿದ್ದಾರೆ, ನಗರದ ಹೊರ 
ಬಡಾವಣೆಯಲ್ಲೊಂದು ಸೈಟ್‌ ಕೊಂಡಿದ್ದಾರೆ. ಶಾಸ್ತ್ರ 
ಸಂಪ್ರದಾಯಗಳೊಂದನ್ನು ಆಚರಿಸದ ಲಲಿತಾ ದುಡಿ- 
ಮೆಯ ಮಹತ್ವ ಅರಿತವರು. ಇವರೆನ್ನು ಕಂಡಾಗ 
ಅನಿಸುವುದುಂಟು,  " ದಂಡಿವ. ತಂದೆಯ ಮಕ್ಕಳು 
ಅನಾಥರಾಗಬಹುದು, ದುಡಿವ ತಾಯಿಯ ಮಕ್ಕಳು 
ಎಂದೂ ಅನಾಥರಾಗಠು'. ' 


ಅಚಲ 9 


ರೀನಾ ರಾಮಚಂದ್ರನ್‌ 


ಮಾ 


WIPS ( Women in the Public 
Sector)ನ ಕ್ರೀಯಾಶೀಲ ಸದಸ್ಯರಾದ ರೀನಾ ರಾಮ- 
ಚಂದ್ರನ್‌ರನ್ನು ಕುರಿತಂತೆ ಅನೇಕ ಲೇಖನಗಳನ್ನು-ಸಂದ- 
ರ್ಶನಗಳು ಆಂಗ್ಲ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಅವುಗಳ 
ಮೂಲಕ ಅವರ ಬದುಕಿನ ಒಂದಂ ಅದ್ಭುತ ಚಿತ್ರ ದೊರೆ- 
ಯುತ್ತದೆ. 


ರೀನಾ ಹುಟ್ಟಿ ಬೆಳೆದದ್ದು ವರೂರು ಜನ ಅಕ್ಕ-ತಂಗಿ 
ಯರ ನಡುವೆ. ಬಾಲ್ಯದ ಹೆಚ್ಚು ಕಾಲ ಡೆಹ್ರಾಡೂನ್‌ 
ಮತ್ತು ಕಾನಪುರದಲ್ಲಿ ಕಳೆಯಿತಂ. ನಾಲ್ಕ ಜನ ಹೆಣ್ಣು 
ಮಕ್ಕಳ ಹೆತ್ತ. ಆಕೆಯ ತಾಯಿ-ತಂದೆಯರು ಎಂದೂ 
ಗಂಡು ಮಗನಿಗಾಗಿ ಹಂಬಲಿಸಿದವರಲ್ಲ. ಅತ್ಯಂತ ಅಕ್ಕರೆ- 
ಯಿಂದ ತಮ್ಮ ಹೆಣ್ಣು ಮಕ್ಕಳೆ ಬೆಳೆಸಿದರಂ. ಆಕೆಯ 
ತಾಯಿ ವಿವಾಹವಾದಾಗ ಕೇವಲ ಎಂಟನೇ ತರಗತಿ ಪಾಸ್‌ 
ವಣಡಿದ್ದರು. ವಂದುವೆಯಾದೊಡನೆ ತಂದೆ ಆಕೆಯನ್ನು 
ಮತ್ತೆ ಶಾಲೆಗೆ ಕಳುಹಿಸಿದರು. ಆಕೆ ಬಿ.ಎ. ಮಂಗಿಸಿ 
ಡಬಲ್‌' ಎಂ.ಎ. ಪಡೆದು, ಶಾಲಾ ಟೀಚರ್‌ ಆಗಿ 
ವೃತಿ ಪ್ರಾರಂಭಿಸಿ, ವಿಶ್ವವಿದ್ಯಾಲಯದ ರೀಡರ್‌ ಆಗಿ 
ನಿವೃತ್ತರಾದರು. ಇಂಥಾ ಪ್ರಜ್ಞಾ; ವಂತ ತಾಯ್ತಂದೆಯರ 
ನೆರಳಲ್ಲಿ ಬೆಳೆದ ರೀನಾ ಆರ್ಥಿಕ ಸ್ವಾವಲಂಬನೆಯನ್ನು 
ಬದುಕಿನ ಬಹುದೊಡ್ಡ ಗುರಿಯೆಂದು ಪರಿಗಣಿಸಿದ್ದರೆ 
ಅಚ್ಚರಿಯಲ್ಲ,. 


ಹಕ್ತೊಂಬತ್ತನೇ ವಯಸ್ಸಿಗೆ ರೀನಾಗೆ ವಿವಾಹ. 
ವಾಯಿಂತಂ. ಆಕೆ ಆಗಷ್ಟೇ ಪದವೀಧರರಾಗಿದ್ದರಂ. ಅವರ 
ಒಪ್ಪಿಗೆಯ ಪಡೆದೇ, ಹಿರಿಯರು ಅವರ ವಿವಾಹವನ್ನು 
ರೈಲ್ವೆಸ್‌ನಲ್ಲಿ ಎಕ್ಸಕ್ಕುಟಿವ್‌ ಇಂಜೀನಿಯರ್‌ ಆಗಿ ಕೆಲಸ 
ಮಾಡುತ್ತಿದ್ದ ಆರ್‌, ಸಿ. ಅಯ್ಯರ್‌ ಆವರ ಜೊತೆಗೆ 
ನೆರವೇರಿಸಿದರು. ರೀನಾ ತಮ್ಮ ವಿವಾಹದಲ್ಲಿ ಆಡಂಬರದ 
ಆಚರಣೆಗಳ ಬಯಸಲಿಲ್ಲ. ಅವಶ್ಯವಿದ್ದಷ್ಟೆ ವೆಚ್ಚಮಾಡಿ 
ಸರಳವಾಗಿ ವಿವಾಹವಾದರು. ವಿವಾಹ ಬದುಕಿನ ಒಂದು 
ಸಹಜ ಘಟ್ಟ ಎಂದಷ್ಟೇ ಭಾವಿಸಿದ್ದ ರೀನಾ ವಿವಾಹ- 


ಅಚಲ 10 


ವಾಯಿತೆಂದು ವಿದ್ಯಾಭ್ಯಾಸ ನಿಲ್ಲಿಸಿದವರಲ್ಲ. ಎಂಥ 
ಅಡಚಣೆಗಳು ಎದುರು ಬಿದ್ದರೂ ತಮ್ಮ ಗುರಿ ಸಾಧಿಸುವ 
ಛಲವಿದ್ದ ಹೆಣ್ಣು ರೀನಾ. ವಿವಾಹದ ನಂತರ ಆಲಹಾ- 
ಬಾದ್‌ ವಿಶ್ವವಿದ್ಯಾಲಯದಲ್ಲಿ ಪಿ.ಎಚ್‌.ಡಿ. ಗೆ ದಾಖ 
ಲಾದರಃ. ಕೆಲಸಕ್ಕೆ ಸೇರಿದರು. ಆಗಲೇ ಮೊದಲ ಮಗನ 
ಜನನ. ತಾಯ್ತನ ಖುಷಿ ನೀಡಿತ್ತು ಆದರೆ ಕಟ್ಟಿ ಹಾಕಲಿಲ್ಲ 
ರೀನಾ ವಿವಾಹ. ಮಾತೃತ್ವವನ್ನು ಬದುಕಿನ ಸಹಜ ಅಂಗ- 
ಗಳಾಗಿ ಭಾವಿಸಿದ್ದರೇ ಹೊರತು ಸಾಧನೆಗಳೆಂದಾಗಲೀ- 
ಆಡಚಣೆಗಳೆಂದಾಗಲೀ ''ಯೋಜಚಿಸಿದವರಲ್ಲ. ತಾಯಾ- 
ದೊಡನೆ ಹೆಂಗಸರು ಕೆಲಸ ಬಿಟ್ಟು ಕೂರುವ ಬಗ್ಗೆ ಬಹಳ 
ಖೇದ ವ್ಯಕ್ತ ಪಡಿಸುತ್ತಾರೆ. ನಿಜ ತಾಯ್ತನದ ಜವಾ- 
ಬ್ಹಾರಿಗಳಿವೆ. ಆದರೆ ಒಂದಿಷ್ಟು ಹೊಂದಾಣಿಕೆ, ಪರಿಶ್ರಮ 
ಸರಿಯಾದ ನಿರ್ವಹಣೆಯಿಂದ ಎಲ್ಲವನ್ನು ಯಶಸ್ವಿಯಾಗಿ 
ನಿಭಾಯಿಸಬಹುದೆಂಬ ಆತ್ಮವಿಶ್ವಾಸ ಅವರದು, ಐದು 
ವರ್ಷಗಳ ನಂತರ?ಎರಡನೇ ಮಗನ ಆಗಮನ, ಅಷ್ಟರಲ್ಲಿ 
ಅವರ ಪಿ.ಎಚ್‌.ಡಿ, ಮುಗಿದಿತ್ತು. ಆಗಷ್ಟೇ ಫ್ರೆಂಚ್‌ 
ಸರಕಾರದ ಸ್ಕಾಲರ್‌ಷಿಪ್‌ ಬಂದು ಅವರಿಗೆ ದೊರೆಯಿತು, 
ಅದು ರಸಾಯನಶಾಸ್ತ್ರದಲ್ಲಿ ವಿಶೇಷ ತರಪೇತಿಯ ಅದ್ಭುತ 
ಅವಕಾಶವಾಗಿತ್ತು. ಮೂರು ತಿಂಗಳ ಮಗುವನ್ನು ಗಂಡ- 
ತಾಯಿಯರಿಗೆ ಒಪ್ಪಿಸಿ ಮೂರು ವರ್ಷ ಫ್ರಾನ್ಸ್‌ಗೆ 
ಉನ್ನತ ವ್ಯಾಸಂಗ ಮಾಡಲು ಹೋದರಂ. ಫ್ರೆಂಚ್‌ 
ಭಾಷೆಯಲ್ಲಿ ಥೀಸಿಸ್‌ ಬರೆದರು. ಈ ಎಲ್ಲ ವೃತ್ತಿ ಜೀವ- 
ನದ ನಡುವೆ ಅವರು ಭರತನಾಟ್ಯ-ಒಡಿಸ್ಸಿಗಳ ಹವ್ಯಾಸ- 
ವನ್ನೂ ಮುಂದುವರೆಸಿದ್ದರು. ಹಲವಾರು ಬಾರಿ ನೃತ್ಯ 
ಪ್ರದರ್ಶನವನ್ನು ನೀಡಿದರು. 


ಮಗುವನ್ನು ಬಿಟ್ಟು ಬಂದ ಬಗ್ಗೆ ರೀನಾ ಎಂದೂ 


'ತಮ್ಮ ಮನಸ್ಸಿನಲ್ಲಿ ಅಪರಾಧಿ ಪುಜ್ಞೆಗೆ ಸ್ಥಳ ನೀಡಲಿಲ್ಲ. 


ತಾವು ಒಳ್ಳೆಯ ತಾಯಿಯೆ ? ಎಂಬ ಅನುಮಾನ- 
ಗಳೊಂದೂ ಅವರನ್ನು ಕಾಡಲಿಲ್ಲ. ಸವಕಾಜದ ಸಾಮಾನ್ಯ 


ಸವಾಲುಗಳ, ಪೂರ್ವಗ್ರಹಗಳ ತಳ್ಳಿಹಾಕಿದರು. ಮಕ್ಕಳ 


ಪಾಲನೆಯ ಜವಾಬ್ದಾರಿ ತಂದೆ-ತಾಯಿ ಇಬ್ಬರಿಗೂ 
ಸೇರಿದ್ದ ಎಂದು ನಂಬಿದ ರೀನಾ ಪತಿಯ ಪೂರ್ಣ 
ಸಹಕಾರವ ಪಡೆದರು, ತಮ್ಮಾ ನೌಕರಿಯಲ್ಲಿ ಅತ್ಮಂತ 
ಶ್ರದ್ಧೆಯಿಂದ ಮುಂದುವರೆದರು, ತಾಯ್ತನದ ಜವಾ- 
ಬ್ಲಾರಿ ಯನ್ನು ನಿಭಾಯಿಸಿದರು. ಮಕ್ಕಳಿಗೆ ಹೊರೆಹೊರೆ 
ಮಾಡಿ ಉಣಿಸಿದರೇ ಮಾತೃತ್ವ ಎಂದು ನಂಬಿದವರಲ್ಲ. 
ಇತರ ತಾಯಂದಿರಂತೆ ಮನೆಯಲ್ಲಿರದ ತಮ್ಮ ಪರಿಸ್ಥಿತಿ... 
ಯನ್ನು ಮಕ್ಕಳಿಗೆ ಆರ್ಥವಾಗಂವಂತೆ ವಿವರಿಸಿದರು, 
ಮಕ್ಕಳು ತಾಯಿಯ ದುಡಿಮೆಯನ್ನು ಗೌರವಿಸುತ್ತಾ 
ಸ್ವತಂತ್ರರಾಗಿ, ಸ್ವಾವಲಂಬಿಗಳಾಗಿ ಬೆಳೆದರು. ಅಡಿಗೆ- 
ಹೊಲಿಗೆ-ಮನೆಗೆಲಸ ಎಲ್ಲದರಲ್ಲೂ ನೆರವಾದರಂ. ಸ್ತ್ರೀಯರ 
ಬಗ್ಗೆ ಅತ್ಯಂತ ಗೌ ರವವಿದ್ದು ಸ್ತ್ರೀಯರ ಉದ್ಯೋಗ 
ತಮ್ಮ ಅಮೂಲ್ಯವೆಂಬ ಹಿರಿಯ 
ಚಿಂತನೆಗಳೊಂದಿಗೆ ಬೆಳೆದ ತನ್ನ ಇಬ್ಬರು ಮಕ್ಕಳು ನಾಳೆ 
ಒಳ್ಳೆಯ ಗಂಡಂದಿರಾಗುವರೆಂಬ ಭರವಸೆ ಇರುವ ರೀನಾ 
ಇದಕ್ಕಿಂತ ಒಬ್ಬ ಒಳ್ಳೆ ತಾಯಿ ಮತ್ತೇನು ಮಾಡಬೇಕಿದೆ 
ಎಂದು ಪ್ರಶ್ನಿಸುತ್ತಾರೆ, ವರದಕ್ಷಿಣೆ - ವಧುದಹನಗಳು 
"ಗಂಡು ಮಕ್ಕಳು ಶ್ರೇಷ್ಠ' ವೆಂದು ತಮ್ಮ ಮಕ್ಕಳ ತಲೆಗೆ 
, ತುರುಕುವ ತಾಯಂದಿರಿಂದಲೇ ವಣಂದುವರೆಯುತ್ತಿವೆ- 


ಕೆ 
ಊ ದ್ಯೋಗದಷ್ಟೇ 


ಯೆಂದು ಅವರ ಅಭಿಪ್ರಾಯ. - 
/ 

ರೀನಾರವರು ಆಯ್ದ ವೃತ್ತಿರಂಗದಲ್ಲಿ ಆಕೆ ಹೋದ. 
ಲ್ಲೆಲ್ಲಾ ಹೆಣ್ಣು ಅಲ್ಪ ಸಂಖ್ಯಾತಳೇ. "ರೀನಾ ಮಿನಿಸ್ಟ್ರಿ 
ಆಫ್‌ ಸಯನ್ಸ್‌ ಎಂಡ್‌ ಟೆಕ್ನಾಲಜಿ' ಗೆ ಕೆಲಸ ಮಾಡಿದರು. 
1982ರಲ್ಲಿ ONGC ಗೆ ಸೇರಿ ಇದೀಗ, "ಜನರಲ್‌ 
ವಸ್ಯಾನೇಜರ್‌' ಆಗಿರುವ ರೀನಾ, "ಹೆಣ್ಣಿಗೆ ತನ್ನ ಯೊಗ್ಯ 
ತೆಯನ್ನು ಸಾಬಿತು ಪಡಿಸುವ ಅವಶ್ಯಕತೆ ಇದೆ, ಕಡಿಮೆ 
ಸಂಖ್ಯೆಯಲ್ಲಿರುವ ಕಾರಣ, ಸ್ತ್ರೀಯರು ಉನ್ನತ ಪದವಿ 
ತಲುಪಲು ಪುರುಷರಿಗಿಂತ ಹೆಚ್ಚು » ಪರಿಶ್ರಮ ಪಡ- 
ಬೇಕೆಂಬುದು ನಿಜ' ಎನ್ನುತ್ತಾರೆ. ಹೆಂಗಸರು ಯಾವ 
ರಿಯಾಯತಿಯನ್ನೂ ಬಯಸದೆ ತಮ್ಮ ಪೂರ್ಣ ಸಾಮ- 


ರ್ಥ್ಯದಿಂದ ದುಡಿಯಬೇಕು ಎನ್ನುತ್ತಾರೆ. ಬಹಳಷ್ಟು 
ಕಟು ಆಯ್ಕೆಗಳಿಗೆ, ಒಂದಿಷ್ಟು ತ್ಯಾಗಕ್ಕೆ ನಿಖರ ನಿರ್ಧಾ- 
ರಗಳಿಗೆ ಸಿದ್ಧವಿರಬೇಕು ಎಂದೂ ಎಚ್ಚರಿಸುತ್ತಾ ತಮ್ಮ 
ಬದುಕಿನ ಪ್ರಸಂಗವೊಂದನ್ನು ಉದಾಹರಿಸುತ್ತಾರೆ, ಆಕೆಯ 
ಮಾವನವರು ಬೆಂಗಳೂರಿನಲ್ಲಿ ನಿಧನರಾದಾಗ 'ಹಿರಿಯ 
ಸೊಸೆಯಾಗಿ ಈಕೆ ಅಲ್ಲಿಗೆ ತಕ್ಷಣ ಧಾವಿಸಬೇಕಿತ್ತು ಆದರೆ 
ಅದೇ ದಿನ ಡೆಹ್ರಾಡೂನಿನಲ್ಲಿ ಅತಿ ಮುಖ್ಯ "ಬೋರ್ಡ್‌ 
ಮೀಟಿಂಗ್‌” ಇತ್ತು, ರೀನಾ ಕಟು ನಿರ್ಧಾರ ತೆಗೆದು- 
ಕೊಳ್ಳಬೇಕಾದ ಪರಿಸ್ಥಿತಿ ವಣವನವರ ಬಗ್ಗೆ ಅತ್ಯಂತ 
ಗೌರವವಿದ್ದರೂ, ರೀನಾ "ವೀಟಿಂಗ್‌ಗೆ ಹೊದರು. 
ಅವರಿಗೆ ತಿಳಿದಿತ್ತು ತಮ್ಮನ್ನು ಮಗಳಂತೆ ಆದರಿಸಿದ್ದ, 
ವಿದ್ಯಾಭ್ಯಾಸಕ್ಕೆ ಇನ್ನಿಲ್ಲದಂತೆ ಪ್ರೋತ್ಸಾಹಿಸಿದ್ದ ಮಾವ 
ತಮ್ಮ ಈ ನಿರ್ಧಾರವನ್ನು ಖಂಡಿತಾ ಅರ್ಥಮಾಡಿ- 
ಕೊಳ್ಳುತ್ತಿದ್ದರೆಂದು. ಆಂತ್ಯಕರ್ಮಗಳಿಗೆಂದು ಹೋದ 
ಪತಿ ಇನ್ನಿಲ್ಲದಂತೆ ಇತರರ ಕೊಂಕು ಪ್ರಶ್ನೆಗಳ ಎದುರಿ- 
ಸಿದರೂ ಪತ್ನಿಯನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡ- 
ಲ್ಲಿಲ್ಲ! ರೀನಾ ಅವರದೇ ಮಾತುಗಳಲ್ಲಿ "ಆಕೆ ಮಹತ್ವಾ- 
ಕಾಂಕ್ಷೆ ವ್ಯಕ್ತಿ', ಯಶಸ್ಸಿನ ಏಣಿಯನ್ನು ಸರಸರನೆ ಎರ- 
ಬಯಸುವವರು. ಹೆಂಗಸರು ಮಕ್ಕಳಾಯಿತೆಂದರೆ ಮಕ್ಕಳ 
ಹತ್ತಿರವಿರಬೇಕೆಂಬ ಹಂಬಲದಲ್ಲಿ ತಮ್ಮ ಉದ್ಯೋಗ. 
ವನ್ನು. ಮಹತ್ವಾಕಾಂಕ್ಷೆಗಳನ್ನು ಬಲುಬೇಗ ಬಿಟ್ಟು- 
ಕೋಡುತ್ತಾರೆ. ಆದರೆ ಮಕ್ಕಳು ಶಾಲೆಗಳಿಗೆ ಹೊದಂತೆ 
ದೊಡ್ಡವರಾದಂತೆ, ತಮ್ಮದೇ ಹವ್ಯಾಸಗಳ ಬೆಳೆಸಿ. 
ಕೊಂಡಂತೇ ಆವರಿಗೆ 24 ಗಂಟೆಯೂ ತಾಯಿಯ 
ಅವಶ್ಯಕತೆ ಇರುವುದಿಲ್ಲ. ತಮ್ಮ ಬದುಕನ್ನು ಪೂರಾ 
ಆನ್ವೇಷಿಸದ ಈ ತಾಯಂದಿರು ತಮ್ಮ ಮುಂದಿನ ಪೀಳಿ- 
ಗೆಗೆ ಏನಂ ಕೊಡಬಲ್ಲರೆಂಬ ಅನಂಮಾನ ರೀನಾರವರಿಗಿದೆ. 
"ಉದ್ಯೋಗ ಮಹಿಳೆಯರಿಗೆ ಆರ್ಥಿಕ ಸಾ _ವಲಂಬನೆ.. 
ಯನ್ನಷ್ಟೇ ಅಲ್ಲ, ಸ್ವತಂತ್ರ ಚಿಂತನೆಗಳನ್ನೂ ಕೊಡುತ್ತದೆ' 
ಎಂದು ಅವರ ಗಟ್ಟಿ ನಂಬುಗೆ. 


ಅಚಲ 11 


**ಹೆಣ್ಣು ಶಿನ್ನನ ಹೆಣ್ತನವನ್ನು 'ದಿಟ್ಟುಕೊಡಬೇಕಿಲ್ಲ 
“ಮತ್ತು: ತನ್ನ:-`ಹೈಕ್ರಾನವನ್ನು7 ತೊಡಕುಗಿಸಿಕೊಳ್ಳಬೇಕಿಲ್ಲ. 
_ಸ:ಮಾ,ಜ:ದ ರ ಪೂರ್ವಗ್ರಹಗಳೊಡನೆ -ಗುದ್ದಾಡುತ್ತಾ 
ಸಮಯ: ಹಾಳು ಮಾಡುವುದು: ಬೇಡ::- ಈ:ಸಮಾಜ- 
ವನ್ನು 'ಒಪ್ಪಸಣಂ ಬದಲಿಸಲು ಕ್ರಿಯೆಯ ಅವಶ್ಯಕತೆ, 
ಯಿದೆ. ನಿಮ್ಮ ಬರೆಂ ನದ ನಿಮ್ಮ ಕಳಸಗಳು ಪರಮ 
ದ ನ್ಹಾವ್ಯಸ ಸಮಾಜ, ಫನ್ನಿ ತೊಡಿಸಿರುಷ್ಟಸ ಸಾಂರ್ಪ್ಯ 
ಘಾಜದ ಪಾತ್ರಗಳ. ವಖೆತುಬಿಡುವುದು ಒಳ್ಗ ಯದ 
ಹೆಚ್ಚು ಜನ ಮಹಿಳೆಯರು ಓದುವ ಅವಕಾಶಕ್ಕೆ ರ್ಳೂ 
"ಹಚ್ಚಿನ ಪರಿಶ್ವಮಪಡಲು , ಸಿದ್ಧ ರಲ್ಲ. ಮಧ್ಯನೆ-ಮನೆ. 
ಮಕ್ಕ ಳು ಎಂದು ನಿಶ್ಚಿ! ಯರಾಗೆ, ಹೆ ಬೃದುಕಿನ ಅನಿ- 
ವಾರ್ಯ ತಿರುವುಗಳಲ್ಲಿ ತಟ್ಟನೆ ಸಪರ ರೆ. 
ಪ್ರಪಂಚದ ಪ್ರತಿ ಹೆಣ್ಣು ದುಡಿವ ಮಹಿಳ್ಳೆಯೆ.  ಆಫೀಸಿ 
ನ ದಿದ್ದ ರೆ. 'ಮನಯಲ್ಲಿ ಹೆಣ್ಣು al ಳೆ. 
"ಹಣ್ಣಿನ ಗೃಹಿಣೀ ಪಾತ್ರವನ್ನು ನಿರ್ಲಕ್ಷೀಣದಿದ್ದರೂ, ಪ್ರತಿ 
'ಹೆಣ್ಣು' ಹೊರೆಗೆ ದುಡಿವ ಅವಕಾಶವ ಉಪಯೊಗಿಸಿ- 
ಕೊಳ್ಳು ವ ಅವಶ್ಯ ಕತೆ ಇದೆ. ಅರ್ಥಿಕ ಸ್ವಾವಲಂಬನೆ 


ವೃಕ್ಷಿಯ ವಿಕಾಸಕ್ಕೆ ಕ ಉಶಂತ್ರ'ಭೆಳಣೆಗೆಗೆ ಅತಿ ಪಂಖ್ಯ 
"ಪ್ರತಿ. ಹೆಣ್ಣು” ಉದ ಗಸ್ಥಳಾಗಬೇರು. : ಉದ್ಯೋಗಸ್ಥ 
ಮಹಿಳೆ ಬದುಕಿಗೆ ಕಸ್ಮಿಕ್ಷಗಳಿಗೆ ಸಿದ್ಧವಿರುತ್ತಾಳೆ, ಅಘಾ- 
ತಗಳು. ಎಫಾರಾದಾಗ ಆಕ್ತೆ ತತ್ರ ರಿಸಲಾರಳು. “ನನ್ನ ಜೀವ- 
ನದಲ್ಲಿ ಅರ್ಥಿಕ, ಸ್ವಾ ವಲಂಬನೆಗಿಂತ "ಮುಖ್ಯ ವಾದದ 
ಮತ್ತೊಂದಿರಲಿಲ್ಲ. ನನ್ನ ವ್ಯಕ್ತಿತ್ವ ವಮ ,.ನಾ ಬಯ್ಯ 
ಸಿದ್ಧನ್ನು ಮಾಡಬಲ್ಲ ಯಿತ ವ್ಯಕ್ತಿ ಸ್ವಾತಂತ್ರ- 
ವನ್ನು ಉಳಿಸಿಕೊಳ್ಳು ವುದಂ ನನಗೆ ತುಂಬಾ ಮುಖ್ಯ' 
ಎನ್ನುವ ವ. ರೀನಾರಾಮಚಂದ್ರನ್‌, ಬದುಕು ನಿ ೯ ಡಿದ 


'ಓಂದೊಂದ್ಲು ಅವಕಾಶಗಳ ಬಿಟ್ಟು ಕೊಡದೆ ದುಡಿದವರು. 


ಬಂದು, ಯಾವ ಹೆಣ್ಣೂ ಹೆಮೆ ೈಪಡಬಹುದಾದಂಥ 
ಜ ನರೆಲ್‌ ಮ್ಯಾ ನೆಜರ್‌' 'ಪದವಿಯಲ್ಲಿದ್ದಾರೆ. ರೀನಾರ 


, ಬದುಕು 'ಪ್ರಜ್ಞಾವಿತ ತಂದೆ-ತಾಯಿಯರ ನೆರಳಲ್ಲಿ 


'ಅರಳಿದ ಹೆಣ್ಣಿ ಮಕ್ಕಳ ಆತ್ಮವಿಶ್ವಾಸವನ್ನು ಸಾಧನೆ- 
ಯನ್ನು 'ತೋರುತ್ತದೆ. ತಮ್ಮ ಧೈೇಯ-ಗುರಿಯನ್ನು 
'ಯಾವ ಕಾರಣಕ್ಕೂ ಬಿಟ್ಟುಕೊಡದೆ, ಅಧಿಕ ಪರಿಶ್ರಮ- 
ಮನೆ-ಮಕ್ಕಳು- ಉದ್ಯೋಗ ಎಲ್ಲದರಲ್ಲೂ ಯಶ- 
ಸ್ವಿಯಾದ ರೀನಾ ರಾಪುಚಂದ್ರನ್‌ ಉದ್ಯೋಗಸ್ಥ ಸ ಮಹಿಳೆ 
'ಏನಬಲ್ಲ. ಎತ್ತರದ ಉಜ್ವಲ ಉದಾಹರಣೆಯಾಗಿದ್ದಾ ರೆ. 


3 0) WH best” compliments from 


SANT LINISS 


aL ; Mirs. 


ಡ್‌ 


473; ಕ್ಲಿ 


| 


+ -Electrial 5107017೧05 & Laminations 


4 


12th Cross, Ath. Phase, Peenya Industrial Area "| 
. Bangalore; 2560 058. Phone: -396329.. ಬಂ 2 


ಚಲ 32 


ಪುತ್ರ ಕಾಮೇಷ್ಟ ಮತ್ತೆ" ಅವೈ ಚಾರಿಕತೆಯ ಕಂದರಕ್ಕೆ 


ರ 7 


ನೇವಿ ಚಂದ್ಷು 


ಫೆಬ್ರುವರಿ ತಿಂಗಳಲ್ಲಿ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಬಂದ 
`ಅರ್ಧಪುಟದ ಜಾಹಿರಾತು " ಪುತ್ತಕಾಮೇಷ್ಟಿಯಾಗ- 
ವಂಕ್ಕಳಿಲ್ಲದವರಿಗೆ ಆಶಾಕಿರಣ ' ಎಂದು. ದೊಡ್ಡದಾಗಿ 
ಪ್ರಚಾರ ` ಮಾಡಿತು. ಹುಟ್ಟುವ ಹೆಣ್ಣ ಮಕ್ಕಳನ್ನು 
ಗರ್ಭಡಲ್ಲಿಯೇ- ಮುಗಿಸುವ ನಮ್ಮ ಚಿಂತಾಜನಕ ಸಾಮಾ- 
ಜಿಕ ಸ್ಥಿತಿಯಲ್ಲಿ,” * ಪುತ್ರಭಾಗ್ಯ -ವಃಹಾಭಾಗ್ಯ' ಎಂದು 
'ಕಾರಿತಂ. ಮಕ್ಕ! ಇಲ್ಲದವರ: ಕಂಡು “ಕನಿಕರದಿಂದ ಮಾಡ- 
“ಹೊರಟ ಎಂಥಹುದೋ *" ಪುಣ್ಯಕಾರ್ಯ” ಎಂದು 
"ಮುಗ್ಧ ವಾಗಿ ಕಲ್ಬಿಸುವವರು ಯಾಗದ ನಿಯಮಾವಳಿ- 
ಗಳನ್ನು ಒಂದಿಷ್ಟು ಪರಾಮರ್ಶಿಸಿದರೆ ಇದೊಂದಂ ಹಣ- 
ಗಳಿಸುವ ಹೊಸ ಮಾರ್ಗವೇ ಎಂದು ಆಚ್ಚರಿ ಪಡಬೇಕಾ- 
“ಪುತ್ರಕಾಮೇಷ್ಟಿ ' ಯಾಗವೆಂದರೆ ನಮ್ಮ 
ಎನ್ನುವ ಸಔ ಹೆಸರಿನ 

4 ಸಂಸ್ಥೆ ಭಾಗವಹಿಸುವವರಿಗೆ ತಟ್ಟನೆ ' ಪ್ರತ್ರಲಾಭ- 
ಮಾಗುವ ಗ್ಯಾ ರಂಟಿಯೇನ ೂ ಕ್ಳೊಡುವೃದ್ಧಲ್ಲ. ಚಿ ಈ 
ಯಾಗದ ಗುರಿ, ಯಾ ಗದ ಪರಿಣಾಮವನ್ನು ನೋರ್ಡು 
ವುದು ಮಾತ್ರ' ಎಂದು ಅತಿ, ಜಾಣತನಧಿಂದ ಹೇಳುತ್ತಾ 
“ಯಾರೇ ಬಯಸಿದ : ಪುತ್ರಲಾಭವಾಗದಿದ್ದರೆ ಆದಕ್ಕೆ 
‘CARD ಜವಾಬ್ದಾರಿಯಾಗುವುದಿಲ್ಲ'' ಎಂದಂ ಸ್ಪಷ್ಟ- 
ವಾಗಿ "ನಮೂದಿಸಿದೆ. "ಪ್ರವೇಶ ' ಉಚಿತ" - ಟ್‌ 
ಮರುವಾಕ್ಯದಲ್ಲೇ * ಮಾಗಿದ ' ಸ "ಭ್ಯ ದೀಪಾಲಂಕಾರ, 
ಯಾಗದ ಖರ್ಚನ್ನು ಭಾಗವಹಿಸ ನಿವ ದಂಪತಿಗಳು ಹಂಚಿ- 
ಕೊಳ್ಳ ಬೇಕಾದ. ಕಾರಣ 2,000/_ ರೂಗಳ ಕಡ್ಡಾ ಯಂ 
ತೇರಬೇಕು”: ಎಂಡೂ ಹೇಳುತ್ತವೆ. ಓಯಾವುದೇ ಕಾರಣಕ್ಕೆ 
ಕಡೆಗೆ ಯಾಗ ರದ್ದಾದರೂ ಈ- ಹಣವನ್ನು" ಹಿಂತಿರುಗಿಸ- 
ಅಾಗದು' ಎಜು ರಲಧೌವಳ್ಳಿ ಪ್ರ ಜ್ಞಾ ಸ್ಥಿವಂತರು ಓದಿ- 


ತಟ 


ಗಬುಹಂದಂ. 
'ಆರ್ಥದಲ್ಲಿ ಗಣಹೋಮ 


ಟ್‌ 


ಕೊಳ್ಳಬೇಕು. 
:ವರೆದ ಈ. ಕಾಲದಲ್ಲಿ, ವೈದ್ಯರಂಗ ಪ್ರಣಾಳ ಶಿಶುಗಳ 


.ಸಮಸ್ಯೆಗಳಿಗೆ 


ಇಂದು ವಿಜ್ಞಾನ ತಂತ್ರಜ್ಞಾನ ಮುಂದು- 
ಸಜಜ ಶ್ಲ 1 


ಹಟ್ಟಿ ಸುತ್ತಿರುವ : ಸಮಯದಲ್ಲಿ... ಇಂದಿಗೂ ನಮ್ಮ 
: ಪೂರ್ವದ, ಪುರಾಣದಲ್ಲಿ. ಪರಿಫಾರಗಳ 
ಹುಡುಕ ಹೊರಡುವುದು ಎಷ್ಟು ಶಸನ ದ. ಸಾರ್ಲ- 
ದಕ್ಕೆ ಪತ್ರಿಕೆಗಳೂ ಸುದ್ದಿಯ ಹೆಸರಲ್ಲಿ ಈ ಯಾಗದಲ್ಲಿ . 
Ke ಆರಿಸಲು ಕಂಪ್ಯೂಟರ್‌ “ಬಳಸುವು- 
. 70 ಕೆಜಿ ತುಪ್ಪ ಸಾರಿವುದನ್ನು, - 75 ಲಕ್ಷ ವೆಚ್ಚ 
Fe ಸುದೀರ್ಥವಾಗಿ' ವರಿಸಿ "ಯಾಗಕ್ಕೆ 


ಪುಕ್ಕ ಟ್ಟಿ ಪ್ರಚಾರ ನೀಡಿಜೆ. 


"ಬಾಲಿಕರಿಲ್ಲದ* 'ಬಾಶಿದ್ಯಾ ತರ ಜನ್ಮ' 'ಎರಮು ಬದುಕಿನ 
ಪುರುಷಾರ್ಥದೆಲ್ಲ' ಮಕ್ಕಳ ಪೆಡೆಯುವುದರಲ್ಲಿದೆ ಎಂದು 
ನಂಬಿಪ ನಮ್ಮಿ "ಸಮಾಜದಲ್ಲಿ, ಮಕ್ಕ ಳಿಲ್ಲದ ದಂಪತಿಗಳ 
ಮನಸ್ಥಿತಿ ಸಾಮಾಜಿಕ ಒತ್ತ ಶಡಗಳಲ್ಲಿ ನಜ್ಜು ಗುಜ್ಜಾಗಿರು- 

ತ್ತದೆ. `ಮಕ್ಕ ಳಿಲ್ಲದ ಸ್ಥಿತಿ ಅತ್ಯಂತ ವೈಯಕ್ತಿಕ ಕೊರತೆ. 
ಯಾಗಿದ್ದು ಇಂಥಾ ದಂಪತಿಗಳ ನಾಜೂಕು ಮನಸ್ಸಿ ತಿಯ 
ಜರ್ಟೀಭ ಪಡೆಯುವ ಯಂತ್ರ-ತಂತ್ರ-ಪವಾಡಪು ಹಹ 
ರಿಗೇನೂ ನಮ್ಮ ಲ್ಲಿ ಕೊರತೆ ಇಲ್ಲ, ಅದಕೆ ಇದೀಗ ದೊಡ್ಡ 
ಫೊಡ್ಡ ಜಾಹಿರಾತುಗಳ ನೀಡಿ ಬ ಅವೈಚಾರಿಕ 
ರತಿಯಲ್ಲಿ" ಗಂಡುಮಗು ಶ್ರೇಷ್ಠ ವೆಂದು ಭೋಧಿ- 

ಸುತ್ತರುವುದು ''ಯಾರೇ ' ವಿಚಾರಪರ ನಾಗರಿಕನಿಗೂ 
ಕಳವಳವನ್ನು ಂಟುಮಾಡುತ್ತದೆ. ವಿದ್ಯಾವಂತರೂ, ವೈದ್ಯ 
ಕೀಯ ಸಹಾಯ ಪಡೆಯಬಲ್ಲ ಹಣವಂತರೂ ಇಂಥಾ ' 
ಯಾಗಗಳಲ್ಲಿ ಭಾಗವಹಿಸಲು ಧಾವಿಸುವುದು 
ದೊಡ್ಡ ವಿಷಾದ, Wa 


ತಿ 


ಭಳಲ್ವತ 


ಕುತೂಹಲವೆಂದರೆ ಯಾಗ ಭಾರೀ ಬಂದೋಬಸ್ತಿ- 
ನಲ್ಲಿ ನಡೆಯಲಿದೆ. ಕ್ಯಾಮರಾ ಟೇಪ್‌ ರೆಕಾರ್ಡ್‌ರನಂಥಾ 
ವಸ್ತುಗಳ ಒಳಗೆ ಬಿಡಲಾಗುವುದಿಲ್ಲ. ಅಷ್ಟೇಅಲ್ಲ 8 ದಿನ 
ನಡೆವ ಈ ಯಾಗದ ಸಮಯದಲ್ಲಿ ಹೆಂಗಸರು ಹೊರ- 
ಗಾಗುವ ಸಾಧ್ಯತೆ ಇರುವುದರಿಂದ, ಆ ಸೂಕ್ಷ್ಮವನ್ನು 
ಬಿಟ್ಟುಕೊಡದೆ "ಬಹಿಷೃತ ಮಹಿಳೆಯರೂ ಯಾಗದಲ್ಲಿ 
ಭಾಗವಹಿಸಬಹುದು. ಆದರೆ ಅವರು ಮೂರು ದಿನ 
ಸ್ನಾನ ವಕಾಡಂವಂತಿಲ್ಲ' ! ಎನ್ನುತ್ತದೆ ಯಾಗದ ನಿಯ- 
ಮಾವಳಿ. ಯಾವ ಕಾರಣಕ್ಕೂ ಬರುವ ಜನರ ಕಳ- 
ಕೊಳ್ಳಲು ಸಿದ್ಧವಿಲ್ಲದ ಉಪಾಯವಿದ್ಧಂತಿದೆ. 


ನಮ್ಮಲ್ಲಿ ಯಾಗ-ಪೂಜೆ-ಪುನಸ್ಕಾರಗಳಂ ಹೊಸತಲ್ಲ. 
ಅವೆಲ್ಲವನ್ನು ಪ್ರತಿಭಟಿಸುತ್ತಾ ಹೊರಡುವುದು ಸಾಧುವಲ್ಲ 
ಆದರೆ ಸ್ತ್ರೀ ವಿಠೋಧಿ ಆಸೆಗಳಿಗೆ ಅಭಿಲಾಷೆಗಳಿಗೆ. ಇಷ್ಟು 
'ದೊಡ್ಡ ರೀತಿಯಲ್ಲಿ ಪ್ರಚಾರ ನೀಡುವುದನ್ನು ಪ್ರೋತ್ಸಾ- 
ಹಿಸುವುದನ್ನ ಖಂಡಿಸಬೇಕಿದೆ. ವಿಷಾದದ ಸಂಗತಿ- 
ಯೆಂದರೆ ವಿದ್ಯಾವಂತರೂ, ವಿಜ್ಞಾನ ಓದಿದವರೂ 
ಇಂಥಾ ಅವೈಚಾರಿಕ ಕಾರ್ಯಗಳಲ್ಲಿ ಭಾಗವಹಿಸಲು 
ಧಾವಿಸುವುದು, ನಾವು ಭಾರತೀಯರು ದಂದ್ವಗಳಲ್ಲಿ 
ಬಹಳ ಆರಾಮಾಗಿ ಬದುಕುತ್ತೇವೆ, ವಿಜ್ಞಾನ ಬಹಳಷ್ಟು 
ಜನಕ್ಕೆ " ವೃತ್ತಿ ಗಳಿಸುವ ' 
“ಜೀವನಕ್ರಮ'ವಲ್ಲ, ವಿಜ್ಞಾನದ ಆ ಆನ್ವೇಷಕ ಮನೋ- 
ಭಾವವನ್ನು ಕೇವಲ ಪ್ರಯೋಗಾಲಯಕ್ಕೆ ಸೀಮಿತಗೊಳಿಸಿ 
ನಿಜ ಜೀವನದಲ್ಲಿ ಕಲಿತ ಸಂಪ್ರದಾಯಗಳ ಕಿಂಚಿತ್ತೂ 
ಪ್ರಶ್ನಿಸದೆ ಕುರುಡಾಗಿ ಆಚರಿಸುತ್ತೇವೆ. ಜಗತ್‌ಪ್ರಸಿದ್ಧ 
ವಿಜ್ಞಾನಿಗಳಲ್ಲೂ .ಕೂಡಾ ವೈಜ್ಞಾನಿಕ ಮನೋಭಾವ 
ಇಲ್ಲದ ನಿದರ್ಶನಗಳಿವೆ ಅತ್ತ ಕ್ಲಾಸ್‌ರೂಮಿನಲ್ಲಿ ಗ್ರಹಣ- 
ವನ್ನು ನೆರಳು-ಬೆಳಕುಗಳ ಆಟವೆಂದು ಅ'ಕ್ವಕಟ್ಟಾಗಿ 
ಎವರಿಸುವ ಪ್ರೊಫೆನರ್‌ಗಳು, ಗ್ರಹಣವಾದೊಡನೆ ಮಂತ್ರ 
ಹೇಳಿಕೊಂಡು ಶಾಂತಿ ಪಠಾಡಿಕೊಳ್ಳುವುದಿದೆ. ಬದುಕನ್ನು 


ಅಚ್ಚುಕಟ್ಟಾಗಿ Compartment ಗಳಲ್ಲಿ 
ವಿಭಾಗಿಸಿ ಇದಕ್ಕೂ-ಅದಕ್ಕೂ ಸಂಬಂಧವಿಲ್ಲವೆಂಬಂತ 


ಮಾರ್ಗವೇ ಹೊರತು 


ಅಚಲ 14 


ಎರಡೂ ದಿಕ್ಕಿನ ಚಿಂತನೆಗಳ ಒಂದೇ ವ್ಯಕ್ತಿತ್ವದಲ್ಲಿ ತೂರಿಸಿ 
ಬದುಕುವ ವಿಪಯರ್ಕಾಸ ನಮ್ಮದು. . 


ಆದರೆ ಈ ಯಾಗವನ್ನಾಗಲೀ, ಹೋಮ ಪವಾಡ- 
ವನ್ನಾಗಲೀ ಪ್ರತಿಭಟಿಸುವುದರಿಂದ ಸುಧಾರಣೆ ಸಾಧ್ಯವಿಲ್ಲ 
ಇದಂ ಕೇವಲ ರೋಗದ ಲಕ್ಷಣಗಳ ನಿಗ್ರಹಿಸುವ ವಿಧಾನ. 
ರೋಗದ ಲಕ್ಷಣಗಳು ಕಂಡ ಕ್ಷಣದಲ್ಲಿ ಅವನ್ನು ನಿವಾರಿಸು- 
ವುದು ಅವಶ್ಯವಾದರೂ, ರೋಗದ ವರೂಲಕಾರಣಗಳ 
ಹುಡುಕ ರೋಗನಿರೋಧಕ ಶಕ್ತಿಯ ತುಂಬುವುದು 
ಅಗತ್ಯ. ಇಂದು ನಮ್ಮ ಪರಿಶ ಶಮ ವೆ ೈಜ್ಞಾ ನಿಕ-ವೈಚಾರಿಕ 
ಮನೋಭಾವವನ್ನು ಬೆಳೆಸುವತ್ತ ಇರಬೇಕು. ಹಿರಿಯರು 
ಹೇಳಿದ್ದನ್ನು ಪ್ರಶ್ನಿಸಿದೆ, "Virtue' ಎಂದು ತಿಳಿವ 
ಸಂಪ್ರದಾಯವನ್ನು ಮೊದ್ಗಲು ತ್ಯಜಿಸಬೇಕು. ನವ್ಮೂ 
ಮಕ್ಕಳಿಗೆ ಕಲಿಕೆಯ ಕಂಠಪಾಠವಾಗಬಾರದು, ಮಕ್ಕಳಲ್ಲಿ- 
ರುವ ಸಹಜವಾದ ಅನ್ವೇಷಕ ಮನೋಭಾವವ, ಪ್ರಶ್ನಿ. 
ಸುವ ಹವ್ಕಾಸವ ಪ್ರೋತ್ಸಾಹಿಸಬೇಕು, ನಮ್ಮ ಪಠ್ಯ- 
ಪುಸ್ತಕಗಳು, ಪಾಠಕ್ರಮಗಳು ಬದಲಾಗುತ್ತಿರುವ ಪರಿ- 
ಸ್ಥಿತಿಯನ್ನು ಬದಲಾಗಬೇಕಾದ ಪರಿಸರವನ್ನು ಗಣನೆಗೆ 
ತೆಗೆದುಕೊಳ್ಳದೆ ಪೂರ್ವದ ಪೂರ್ವಗ್ರಹಗಳನ್ನೇ ಬೋಧಿ- 
ಸುತ್ತಾ ಬಂದಿವೆ, ಇಂದಿಗೂ ಕೆ.ಜಿ. ತರಗತಿಯ ಪುಸ್ತಕ- 
ಗಳು- "581761 is the head of of the 
family- Father goes out to work. 
Mother cooks at home.’ ಎಂದೇ ಬೋಧಿ- 
ಸಂತ್ತಾ ಮುಂದುವರೆಯಿತ್ತವೆ. ಪವಾಡಗಳ, ಪುಣ್ಯಕತೆ- 
ಗಳ ಹೇರಳವಾಗಿ ನಮ್ಮ ಪುಸ್ತಕಗಳು. ಸಮೂಹ 
ಮಾಧ್ಯಮಗಳು ಮಕ್ಕಳ ಮೇಲೆ ಹೇರಿ ಅವರಲ್ಲಿರುವ 
ಚಿಂತನಶೀಲತೆಯ ನಿರ್ಬಂಧಿಸುತ್ತವೆ. 


ನಮ್ಮ ಸ್ನೇಹಿತರೊಬ್ಬರು ಹೇಳಿದಂತೆ, ಪ್ರತಿಯೊಬ್ಬ 
ಪ್ರಜ್ಞಾಂಂತ ಪ್ರಜೆಯೂ ತನ್ನನ್ನು, ತನ್ನ ಕುಟುಂಬ- 
ವನ್ನು, ಮುಂದುವರೆದು ತನ್ನ ಸ್ನೇಹ ವೃಂದವನ್ನು 
ಇಂಥಾ ಅವೈಚಾರಿಕತೆಯಿಂದ ಮುಕ್ತಗೊಳಿಸಲು ಶ್ರಮಿ- 
ಸಬೇಕು. ಅತ್ಯಂತ ವೈಯಕ್ತಿಕ ನೆಲೆಯಲ್ಲಿ ಈ ವೈಚಾರಿಕ 
ಕ್ರಾಂತಿ ಹುಟ್ಟು ಪೆಡೆದಂ ಸಾರ್ವತ್ರಿಕವಾಗಬೇಕು. 


ಸಂದರ್ಶನ 


ಪ್ರಶಸ್ತಿ ಒಂದು ಮೆಚ್ಚುಗೆಯ ರೂಪ” 
ಸಂದರ್ಶಿಸಿದವರು - ಡಾ|| ಸುನಿಂತ್ರ ಬಾಯಿ 
ಡಾ| ಅನುಪಮ ನಿರಂಜನ. ಪ್ರಶಸ್ತಿಯನ್ನು :ಸಡೆದ ಖ್ಯಾತ 
ಲೇಖಕ ಶ್ರೀಮತಿ ಹೆಚ್‌. ನಿ. ಸಾವಿತ್ರಮ್ಮ ಅವರನ್ನು "ಅಚಲ? 


ಕ್ಕಾಗಿ ಸಂದರ್ಶಿಸಲಾಯಿತು, . ಅದರಿಂದ ಆಯ್ದ ಭಾಗ. : 


ಚಿತ್ರ ಜಿ. ಎಸ್‌. ಮಂಜುಳಾ 


ನಾಮಾನಿ 


ಅಚಲ : 


p 


ಅಚಲ : 


ನಿಮ್ಮ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಅಷ್ಟು ಷ್ಟಾಗಿ ಪ್ರಚಾರದಲ್ಲಿರಲಿಲ್ಲವಲ್ಲ, ಆಗ ನಿಮಗೆ "ಓದಲು 'ಅವಕಾಶ 
ಪ್ರೇರಣೆ ದೊರತದ್ದೂ ಹೇಗೆ ? 


; - ನನಗೆ ನೆನಪಿರುವ ಮಟ್ಟಿಗೆ, ಒಂದು ಪ್ರೇರಣೆ. ನಮ್ಮ ದೊಡ್ಡಪ್ಪನವರದಂ.. ಅವರಿಗೆ ಕಣ್ಣು ಆಪರೇಷನ್‌ 


ಆಗಿ ಕಣ್ಣು ಹೋಗಿಬಿಟ್ಟಿ ತಂ. ಲಂಡನ್‌ ಮಿಷನ್‌ ಸೂ ಲ್‌ನಲ್ಲಿ' ಅವರು ಲೆಕ್ಕ, ಇಂಗ್ಲೀಷ್‌, ಹೀಗೆ ಎಲ್ಲಾ 
ವಿಷಯಗಳನ್ನು ಪಾಠ ಹೇಳುತ್ತಿದ್ದರು. ನಮ್ಮ ಅಕ್ಕನನ್ನು ಅವರ ಜೊತೆಗಿರಲಿ ಎಂದುಬಿಟ್ಟಿದ್ದರು- 
ಅವಳಿಗೆ ಅವರು 5,5,1, ೮ ಮಾಡಿಸಿದರು. ನನಗಿಂತ ಎಂಟು ವರ್ಷ ಹಿರಿಯಳಾದ ಅಕ್ಕ ಓದಿದ್ದು, 
ನಮ್ಮೆಲ್ಲರಿಗೂ ಓದಲು ಅವಕಾಶ; ದಾರಿಗಳು ತೆರುಯುವಂತಾಯ್ತು, 


'ನಿಮ್ಮ ಶಾಲಾ ದಿನಗಳ ಅನುಭವಗಳ ಬಗ್ಗೆ; ಹೇಳುತ್ತೀರಾ? 


ಆರು-ಏಳು. ವರ್ಷದವರೆಗೆ ನಾನೂ ಲಂಡನ್‌ ಮಿಷನ್‌ ಸ್ಕೂಲಿಗೆ ಹೋಗುತ್ತಿದ್ದೆ. " ನಮ್ಮ ತಂದೆ 
ರಾವಂರಾವ್‌ ಅವರು ವಕ್ಕಾ ಜಿಸ್ಚೆ. ಟ್‌ ಆಗಿದ್ದು ಊರಿನಿಂದ, ಊರಿಗೆ ವರ್ಗವಾಗಿ ಹೋಗಬೇಕಾಗುತ್ತಿ ತ್ತು. 

ರಾಮನಗರಕ್ಕೆ inn ನಾನು ಲೋಯರ್‌ ಸೆಕೆಂಡರಿ ಎರಡನೇ .ಫಾರಂನಲ್ಲಿ ಓದುತ್ತಿ. ದ್ದೆ. ಅಲ್ಲಿನ 
ಶಾಲೆಯಲ್ಲಿ ಎರಡನೇ ಫಾರಂನಲ್ಲಿ ಹುಡುಗಿಯರು ಯಾರೂ ಇರಲಿಲ್ಲ. ಆದ್ದರಿಂದ ಒಂದನೇ ಫಾರಂನಲ್ಲಿದ್ದ 
ಹುಡುಗಿಯನ್ನು ನನ್ನ ಜೊತೆಗೆ ಕೂರಿಸುತ್ತಿದ್ದರು ಮುಂದೆ ಹಾಸನಕ್ಕೆ ವರ್ಗವಾಯಿತು. ಆಲ್ಲಿ ಬಾಲಕಿಯರ 


. ಪ್ರೌಢ ಶಾಲೆ ಇರಲಿಲ್ಲ: ನಾನು ಹುಡುಗರ ಶಾಲೆಯಲ್ಲೇ ಕಲಿಯಬೇಕಾಗಿತ್ತು. ಅಲ್ಲಿ ಕೆಲವರು ತುಂಬ 


ದೊಡ್ಡ ದೊಡ್ಡ ಹುಡುಗರು ಹಲವು ತರಹದ ಕೀಟಲೆಗಳನ್ನು ಮಾಡುತ್ತಿ ಹದ್ದರಿಂದ ನನಗೆ ಹಾಸನದ ಶಾಲೆ 
ಅಷ್ಟೇನೂ ಹಿಡಿಸಿರಲಿಲ್ಲ. 


ಅಲ್ಲಿ ನೀವು ಓದಿದ್ದು ಸುವರಾರು ಯಾವ ವರ್ಷ? 


ಆಗ ನನಗೆ 12-15 ವರ್ಷ, ಅಂದರೆ 1925 ರ ಸುಮಾರಿನಲ್ಲಿ ಎನ್ನಬಹಂದು. ಆಮೇಲೆ ಮೈಸೂರಿಗೆ 
ವರ್ಗವಾಯಿತು. ಆಗ ಅನಿರೀಕ್ಷಿತವಾಗಿ ನಮ್ಮ ತಂದೆಯವರನ್ನು ಅರಮನೆಯಲ್ಲಿ ಸಹಾಯಕ ಕಾರ್ಯದರ್ಶಿ 
ಯಣಗಿ ನೇವಿಸಿಕೊಂಡರಂ. ಆಲ್ಲೇ ಬಹಳ ವರ್ಷಗಳಿದ್ದವು. ಅಲ್ಲಿ ಒಂದಂ ಮಿಷನ್‌ ಸ್ಕೂಲ್‌ನಲ್ಲಿ ನನ್ನ 
ಎಸ್‌.ಎಸ್‌. ಎಲ್‌ಿ. ಆಯಿತಕ್ಕ 


ಅಚಲ 15 


ಅಚಲ : 


ಭ್ರ 


ಅಚಲ : 


ಆಚಲ `: `` 


ಕನ್ನಡದಲ್ಲಿ ಬರೆಯುವ ಅಪೇಕ್ಷೆ ನಿಮಗೆ ಹುಟ್ಟಿದ್ದು ಯಾವಾಗ ? ಮೊದಲ ಪ್ರೇರಣೆ ಉಂಟಾದದ್ದು ಹೇಗೆ? 


ಎಸ್‌.ಎಸ್‌.ಎಲ್‌.ಸಿ ಹಂತದಲ್ಲಿ ಕನ್ನಡ ಓದಲು ನನಗೆ ತಂಂಬಾ ಸುಲಭದ ವಿಷಯವಾಗಿತ್ತು. ಎಲ್ಲಾ 
ಸಚ್ಮೆಕ್ಸ್‌ ಗಳಲ್ಲಿ ಮೊದಲಿಗಳಾಗಿರಬೇಕು ಅನ್ನೋ ಆಸಕ್ತಿ ಇದ್ದರೂ ಕನ್ನಡ ಸಾಹಿತ್ಯವನ್ನೇ ಓದಬೇಕು 
ಅನ್ನೋ ಆಸಕ್ತಿ ನನಗೇನೂ ಆಗ ಇರಲಿಲ್ಲ. ಆ ರೀತಿ ಓದಬೇಕು ನಾನೂ ಏನನ್ನಾದರೂ ಬರಯಂಬೇಕು 
ಅನ್ನುವ ಆಸಕ್ತಿ, ಅಪೇಕ್ಷೆ ಹುಟ್ಟಿದ್ದು ಮುಂದೆ ಕಾಲೇಜಿನಲ್ಲಿ ತೀ. ನಂ, ಶ್ರೀ ಅವರ ಪಾಠಗಳನ್ನು ಕೇಳುತ್ತಾ 
ಅವರ ಪ್ರಭಾವಪೂರ್ಣ ವ್ಯಕ್ತಿತ್ವದ ವಲಯಕ್ಕೆ ಬಂದಾಗಲೇ. ನಂತರ ವಂದುವೆಯಾಯಿತು. ಪತಿ ಕೆಲವು 
ಕಾಲ ವಿದೇಶಕ್ಕೆ ಅಧ್ಯಯನಕ್ಕೆಂದು ಹೋಗಿದ್ದರಿಂದ ನನ್ನ ಪದವಿ ಶಿಕ್ಷಣ ಮುಂದುವರೆಯಿತಾ, 1931ರಲ್ಲಿ 
ಬಿ,ಎ. ಆಯಿತು, 


ತೀ. ನಂ. ಶ್ರೀ. ಪ್ರಭಾವದಿಂದ ಕಾಲೇಜಂ ದಿನಗಳಲ್ಲಿ ನೀವು ಮೊದಲ ಬರಹಗಳು ಪ್ರಾರಂಭಿಸಿರಬಹುದಲ್ಲವೇ? 
ಆಗಿನ ನಿಮ್ಮ ಅನುಭವವೇನು 1] 


ಇಲ್ಲ, ನೀವಂದಂತೆ ಆ ಅವಧಿಯಲ್ಲೂ ನಾನು ಬರೆಯಲು ಪ್ರಾರಂಭಿಸಲಿಲ್ಲ. ನನ್ನ ಸತಿಯವರಂ ಹಿಂತಿರು 
ಗಿದೆ ಮೇಲೆ, ಅವರ ವೃತ್ತಿಯಿಂದಾಗಿ ದೇಶದ ವಿವಿಧ ಸ್ಥಳಗಳಿಗೆ ಅವರಿಗೆ ವರ್ಗವಾದ ಕಡೆಗೆಲ್ಲಾ ಹೋಗ 
ಬೇಕಾಗಿತ್ತು. ಸಾಕಷ್ಟು ಸ್ಥಳಗಳನ್ನು ಕಾಣುವಂತಾಯಶ್ತಿ, ಶಿವನ ಸವಯದ್ರದಲ್ಲಿದ್ದೆವು. ಭದ್ರಾವತಿಯಲ್ಲಿ 
ಸ್ವಲ್ಪಕಾಲವಿದ್ದವು, ಜೊತೆಗೆ ಮಕ್ಕಳು ಇನ್ನೂ ಚಿಕ್ಕನರಾಗಿದ್ದರು, ಆ ಹಂತ ದಾಟಿ, ಮಕ್ಕಳೆಲ್ಲಾ ಕೊಂಚ 
ದೊಡ್ಡವರಾಗಿ ಶಾಲೆಗೆ ಹೋಗತೊಡಗಿದನಂತರ ನನಗೆ ಬಿಡುವು ಹೆಚ್ಚಾಯಿತು. ಆಗ. ಬಿಡುವನ್ನು ತುಂಬಲಿ 
ಕ್ಕಾಗಿ ನಾನು ಕಥೆಗಳನ್ನು ಬರೆಯಲು. ಪ್ರಾರಂಭಿಸಿದ್ದು, ಮೊದಲು. ಮೊದಲು ಕಥೆಗಾರ, ಕಥಾಂಜಲಿ, 
ಮೊದಲಾದ ಪತ್ರಿಕೆಗಳಿಗೆ ಬರೆದು ಕಳಂಹಿಸುತ್ತಿದ್ದೆ. . ಅವುಗಳಲ್ಲಿ ಸ್ಪರ್ಧೆಗಾಗಿ ಕಥೆಗಳನ್ನು ಆಹ್ವಾನಿಸುತ್ತಿದ್ದರು. 
ನಾನೂ ಕಳುಹಿಸುತ್ತಿದ್ದೆ, 5 ರೂ ಬಹುಮಾನ ಬರಂತ್ರಿತ್ತು ! ಅದರಿಂದ ನನ್ನ ಕಥೆ ಜನಗಳಿಗೆ ಇಷ್ಟವಾಯಿತು 
ಎಂದು ಸಂತೋಷ ಆಗುತ್ತಿತ್ತು. ಕಥೆ ಬರೆದರೆ ಅದು ಪ್ರಕಟವಾಗುತ್ತೆ, ಆಗಬೇಕು ಅನ್ನೋ ದೃಷ್ಟಿಯಿಂದ 
ನಾನು ಬರೆಯಲೇ ಇಲ್ಲ. ಆಮೇಲೆ ಕಾವ್ಕಿಲಯದ ಮಾಲೀಕರಾದ ಚಿದಂಬರಂ ಅವರ ಪರಿಚಯವಾಯ್ತು. 
ನನ್ನ ಮೊದಲನೆಯ ಕಥಾ ಸಂಕಲನ "ನಿರಾಶ್ರಿತೆ' (1949) ಅವರಿಂದ ಬೆಳಕು ಕಂಡಿತು. 


'ಕಾವ್ಯಾಲಯದ ಪ್ರಕಾಶನ ಸಾಕಷ್ಟು ಪ್ರಸಿದ್ಧವಾಗಿದ್ದು ಅವರ ಪ್ರಕಟಣೆಗಳಿಗೆ ಸಾಹಿತಿಗಳ ವಲಯದಲ್ಲಿ 
ವಿಶೇಷ ಓದೂಗರೂ ಇದ್ದರಲ್ಲ. ಆದ್ದರಿಂದ ನಿಮ್ಮ ಮೊದಲ ಕಥಾ ಸಂಕಲನಕ್ಕೆ ಸಾಹಿತಿಗಳಿಂದ ಜನಗಳಿಂದ 
ದೊರೆತ ಪ್ರತಿಕ್ರಿಯೆ ಯಾವ ರೀತಿಯಿತ್ತು ಎಂದು ನಿಮಗೆ ಕುತೂಹಲ. 


ನನ್ನ ಬರಹಗಳಿಗೆ ಎಲ್ಲೂ ರೀತಿಯ ಆಸಕ್ತಿ, ಪ್ರೋತ್ಸಾಹ ನೀಡಿ ಮೆಚ್ಚುತ್ತಿದ್ದರು. ದಿ. ಡಿ. ವಿ. ಗುಂಡಪ್ಪ 
ನವರು, ನನ್ನ ಕಥೆಗಳ ಬಗ್ಗೆ ಸಂತೋಷಪಡುತ್ತಿದ್ದರು, ಅಷ್ಟೆ ಸ್ಟೇ ಅಲ್ಲ, ಕಥೆಗಳಲ್ಲಿ ಯಾವ ಭಾಗ ಚೆನ್ನಾಗಿದೆ, 
ಇನ್ನೂ ಹೇಗಿದ್ದರೆ ಸೊಗಸಾಗಿರುತ್ತಿತ್ತಾ ಎಂಬುದನ್ನೆಲ್ಲಾ ವಿಶ್ಲೇಶಿಸುತ್ತಿದ್ದರು ಅವರಿಗೆ ನನ್ನ ಎಲ್ಲಾ ಪುಸ್ತಕ 
ಗಳನ್ನೂ ಕಳುಹಿಸುತ್ತಿದ್ದೆ. ಅವರೂ ಅವನ್ನೆಲ್ಲ ಓದಿ ಮೆಚ್ಚುಗೆ, ಸಲಹೆ ನೀಡುತ್ತಿದ್ದರು. ಚಿದಂಬರಂ 
ಅವರೂ ಸಾಹಿತ್ಯದಲ್ಲಿ ವಿಶೇಷ ಪರಿಶ್ರಮ, ಆಸಕ್ತಿ ಹೊಂದಿದ್ದವೆರು ನನ್ನ ಎಲ್ಲಾ ರಚನೆಗಳೂ ಕಾವ್ಕಾಲಯ 
ದಿಂದಲೇ ಪ್ರಕಟವಾಗಲು ಅವರಿಟ್ಟಿದ್ದ ವಿಶ್ವಾಸವೇ ವಬುಖ್ಯ ಕಾರಣ. 


ಅಚಲ ; ನಿಮ್ಮ ಬರವಣಿಗೆ ಹವ್ಯಾಸದ ರೂಪದ್ಧಾಗಿತ್ತು ಎಂದಿರುವಿರಿ. ಸರಿ, ಆ ಬಗ್ಗೆ ನಿಮ್ಮ ಮನೆಯವರು ವಿಶೇಷ 


ಅಚಲ 


ವಾಗಿ ನಿಮ್ಮ ಪತಿಯವರ ಪ್ರತಿಕ್ರಿಯೆ ಹೇಗಿತ್ತು ? 
16 


ಅಚಲ ; 


ಅಚಲ ; 


ಅಚಲ : 


ನಮ್ಮ ಮನೆ ಪರಿಸರದ ಬಗ್ಗೆ ಹೇಳುವುದಾದರೆ ಮನೆ ಜನರು ಯಾರೂ, ಪತಿಯೂ ಸೇರಿದಂತೆ, ಎಂದೂ 
ನನ್ನ ಬರವಣಿಗೆಯನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಪತಿಯವರಿಗೆ ಇದರಲ್ಲೆಲ್ಲೂ ಆಸಕ್ತಿ ತೋರಿಸಲು 
ಬಿಡುವೂ ಇರುತ್ತಿರಲಿಲ್ಲ. ಹಾಗೆಂದು ಅವರೂ ಎಂದೂ ನನ್ನ ಬರವಣಿಗೆಗೆ ಅಡ್ಡಿಯನ್ನೂ ಉಂಟುಮಾಡಲಿಲ್ಲ. 


ನವೋದಯ ಪ್ರಗತಿಶೀಲದಂಥ ಸಾಹಿತ್ಯ ಚಳವಳಿಗಳ ಮಗ್ಗುಲಲ್ಲೇ ನೀವು ಬರೆಯುತ್ತಾ ಸಾಗಿದ್ದೀರಲ್ಲ ಆ 
ಚಳವಳಿಗಳ ನೇತಾರರೆನ್ನೆ ಬಹುದಾದ ಸಾಹಿತಿಗಳ ವಿಶಿಷ್ಟ ಸಾಹಿತ್ಯ ಧೋರಣೆಗಳು ನಿಮ್ಮ ಮೇಲೆ ಏನಾನರೂ 
ಪ್ರಭಾವ ಬೀರಿದ್ದವೆ? 


ಆ ರೀತಿ ಚಳಿವಳಿಗಳು ಇದ್ದಿರಬಹುದು, ಆದರೆ ಅಂಥ ಯಾವುದೇ ಒಂದು ದೃಷ್ಠಿ ಕೋನ ಏನು ? ಹೇಗಿತ್ತು? 
ಅನ್ನುವ ತಿಳುವಳಿಕೆ ಇಟ್ಟುಕೊಂಡು ನಾನು ಒರೆದವಳಲ್ಲ, ವರಾಸ್ತಿ, ಕಾರಾಂತ, ಬೇಂದ್ರೆ, ಪು.ತಿ.ನ. 
ಕುವೆಂಪು ಮೊದಲಾದವರ ಕೃತಿಗಳನ್ನು ಆ ಕಾಲಕ್ಕೆ ನಾನೂ ಓದಿರಲೂ ಇಲ್ಲ. ಹಾಗೆ ಅವರನ್ನೆಲ್ಲ ಓದಿದ್ದು 
ಮುಂದೆ ಬೆಂಗಳೂರಿಗೆ ಬಂದು ನೆಲಸಿದ ನಂತರವೇ ಈಚೆಗಷ್ಟೇ ನೀವುಗಳೆಲ್ಲಾ ಸೇರಿ ನನ್ನನ್ನು "ಲೇಖಕಿ' 
ಯನ್ನಾಗಿ ಮಾಡ್ತಿದ್ದೀರೆ ಹೊರತು ಸಾಹಿತ್ಯದ ಮಾದರಿಗಳನ್ನು ಎದುರಿಗಿಟ್ಟಕೊಂಡು ಪ್ರಜ್ಞಾಪೂರ್ವಕವಾಗಿ 
ಲೇಖಕಿಯಾಗಲು ನಾನು ಯತ್ನಿಸಿದವಳಲ್ಲಮ್ಮ, 


ಹೀಗಾದ್ಧರಿಂದ ನಿಮಗೆ ನಷ್ಟವಾಯಿತು ಎನ್ನುವ ಭಾವನೆ ನಿಮಗೆ ಎಂದೂ ಬರಲಿಲ್ಲವೇ ? ಈಗಲೂ ಹಾಗೆ 
ಅನ್ನಿಸಂವುದಿಲ್ಲ 9 


ಬೆಂಗಳೂರಿಗೆ ಬಂದಮೇಲೆ ಅಂದ್ರೆ ಸುಮಾರು 1950 ರಿಂದ ಈಚೆಗೆ ಕನ್ನಡದ ಹಿರಿಯ, ಮಹತ್ವದ ಲೇಖಕರ 
ರಚನೆಗಳನ್ನು ಗಂಭೀರವಾಗಿ ಓದಿಕೊಂಡಿದ್ದೇನೆ, ಆದ್ದರಿಂದ ಹಿಂದೆ ಆಗಿದ್ದ ನಷ್ಟವನ್ನೆಲ್ಲಾ ತುಂಬಿಕೊಂಡಿದ್ದೇನೆ 
ಅಂತ ನನ್ನ ಭಾವನೆ, ಆದರೂ ವಿಶೇಷವಾಗಿ ಓದಿದ್ದು ಇಂಗ್ಲಿಷ್‌ ಸಾಹಿತ್ಯವನ್ನೇ. 


ಇಂಗ್ಲಿಷ್‌ ಸಾಹಿತ್ಯದಲ್ಲಿ ವಿಶೇಷವಾಗಿ ನಿಮ್ಮ ಆಸಕ್ತಿ ಯಾರ ಬಗ್ಗೆ ? ಎಂಥ ಸಾಹಿತ್ಯ ಮೆಚ್ಚಿದ್ದೀರಿ ? 


ಇಂಗ್ಲೀಷ್‌ ಕ್ಲಾಸಿಕ್ಸ್‌ ಎಲ್ಲಾ ವಿಶೇಷವಾಗಿ ಓದಿಕೊಂಡಿದ್ದೇನೆ. 


ಅನುವಾದದ ಕ್ಷೇತ್ರದಲ್ಲೂ ನೀವು ವ್ಯಾಪಕವಾಗಿ ಕೆಲಸ ವಣಡಿದ್ದೀರಿ, ಆ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಹೇಗೆ? 


ನಾನಂ ಮೊಟ್ಟ ಮೊಡಲು Medieval India ಎನ್ನುವ ಇತಿಹಾಸದ ಪುಸ್ತಕವೊಂದನ್ನು ಕನ್ನಡಕ್ಕೆ 
ಅನುವಾದಿಸಿದ್ದೆ ನಮ್ಮ ತಂದೆಯವರೇ ಅದನ್ನು ಅಚ್ಚು ಹಾಕಿಸಿ, ಲೈಬ್ರರಿಗಳಿಗೆ ಸಪ್ಲೈ ಮಾಡಿದ್ದರು ನಂತರ 
ಕಾವ್ಯಾಲಯದವರಿಗಾಗಿ ರವೀಂದ್ರನಾಥ ಟ್ಯಾಗೂರ್‌ ಅವರ ಹಲವಾರು ಕೃತಿಗಳನ್ನೂ, ಬೇಯ್ಡ್‌, ಡಿಕನ್ಸ್‌, 
ಚಕೋವ್‌ ಮೊದಲಾದವರ ರಚನೆಗಳನ್ನೂ ಅನುವಾದಿಸಿದ್ದೇನೆ, . ಬಹುಷಃ ಇಂಗಿಷ್‌-ಕನ್ನಡಗಳೆರಡರಲ್ಲೂ 
ನನಗಿದ್ದ ಆಸಕ್ತಿ ಈ ಕೆಲಸಕ್ಕೆ ಸೇರಿಸಿತೆನ್ನಬೇಕು. 


ಬರವಣಿಗೆಯ ತಂಶ್ರ, ಭಾಷೆ, ಶೈಲಿ ಮುಂತಾದ ವಿಷಯಗಳ ಬಗ್ಗೆ ನಿಮ್ಮ ವಿಚಾರಗಳು ಹೇಗೆ ? ಪ್ರಜ್ಞಾ 
ಪೂರ್ವಕವಾಗಿ ಆ ರೀತಿ ಹೊಸ ಪ್ರಯೋಗಗಳನ್ನು ವಾಡಲು ಯತ್ನಿಸಿದ್ದೀರಾ ? ಈಗಿನ ಕೆಲವರ ರಚನೆಗಳಿಗೆ 


ಆಚಲ 17 


ಅಚಲ 


ಶ್ರ 


ಅಚಲ : 


ಆಚಲ 


ಹಾಗೂ ನಿಮ್ಮ ಸಮಕಾಲೀನರ ರಚನೆಗಳಿಗೂ ಹೋಲಿಸಿದಾಗಲೂ ನಿಮ್ಮ ಕಥೆಗಳಲ್ಲಿ ವಿಶಿಷ್ಟ ವೆನ್ನಿಸುತ್ತವೆಯೆಲ್ಲ 
ಅದರಿಂದ ಈ "ಶ್ನೆ. 


ಆಗಲೇ ಹೇಳಿದ್ದೇನೆ, ಹಾಗೆ ಪ್ರಜ್ಞಾ ಪೂರ್ವಕವಾಗಿ ಯತ್ನಿಸಿದ್ದ ಅಂತ ಏನೂ ಇರಲಿಲ್ಲವಲ್ಲಮ್ಮ. “ಸಾಹಿತ್ಯ 
ರಚನಿ” ಅನ್ನೊ ದನ್ನ ಅಷ್ಟೊ ್‌ ಗಂಭೀಠ ಕಳಿಕಳಿಯಾಗಿ ನಾನು ಮಾಡಿಕೊಂಡವಳೂ ಅಲ್ಲ, ಏನೋ 
ಬರೆದದ್ದು ಚೆನ್ನಾ ಗಿದೆ ಆಂತ ನನ್ನ ಮನಸ್ಸಿಗೆ ತೋರಿದರೆ ಪ್ರಕಟಣೆಗೆ ಕಳುಹಿಸುತ್ತಿದ್ದೆ, ಹೀಗೆ ಬರಯಬೇಕು 
ಎಂಬ A ಏನೂ ಇರಲಿಲ್ಲ. 


ಮಹಿಳೆಯರು ಹೆಚ್ಚಾಗಿ ಬರೆದಿರುವುದು ಕಾದಂಬರಿ ಸಾಹಿತ್ಯ ಪ್ರಕಾರದಲ್ಲಿ ಅಂತ ಸಾವಕಾನ್ಯ ನಂಬಿಕೆ. ನೀವು 
ಮಾತ್ರ ತೀರ ಇತ್ತೀಚೆಗೆ ಎರಡಂ ಕಾದಂಬರಿಗಳನ್ನು ಬರೆದಿದ್ದೀರಿ, . ಅವುಗಳನ್ನು ಬಿಟ್ಟರೆ ವಿಶೇಷವಾಗಿ ಸಣ್ಣ 
ಕಥೆಯ ಕಡೆಗೇ ನಿಮ್ಮ ಒಲವಿದೆಯಲ್ಲ ಇದಕ್ಕೆ ಕಾರಣ ? ಸ 


ಈ ಪ್ರಶ್ನೆ ಈಚೆಗೆ ಬಹಳ ಜನ ನನ್ನನ್ನು ಕೇಸು! ದ್ದಾರೆ. ಸರಳವಾಗಿ ಹೇಳುವುದಾದರೆ ನಾನು ಸ್ವಭಾವತ 
ತುಂಬಾ ಸೋಮಾರಿ. ೩ ೬೪೯ ಬರೆಯಲು ಬೇಕಾಗುವ ವಣನಸಿಕ ತಾಳ್ಮೆ ಇಲ್ಲದ್ದ ರಿಂದಲೇ ಬೇಗ ಬರೆದಂ 
ಬಿಡಲು ಸಾಧ್ಯವೆನಿಸಂವ ಸಣ್ಣ ಕಥೆಯ ಮಾಧ್ಯಮಕ್ಕೆ ಹೆ ಹೆಚ್ಚಾಗಿ ತೊಡಗಿದೆ ಎನ್ನಬಹುದು (ನಗಂ) 


ಹೊರಗಿನ ಪ್ರಪಂಚದ ಜೊತೆ ನಿಮ್ಮ ಸಂಪರ್ಕ ತುಂಬಾ ಕಡಿಮೆ ಅಂತ ಹೇಳ್ತಿರಿ, ಆದರೂ ಸುತ್ತಲಿನ 
ಸಾಮಾಜಿಕ, ಆಗುಹೋಗುಗಳಿಗೆ. ದೇಶದ ಸ್ವಾತಂತ್ರ ಐ ವಿಭಜನೆಯಿಂದ ಸಮಕಾಲಿನ ಪರಿಸ್ಥಿತಿಗಳಿಗೆ ಒಂದಂ 
ರೀತಿಯ ಸೂಕ್ಷ್ಮ ಪ್ರತಿಕ್ರಿಯೆ, ಸ್ಪಂದನ ನಿಮ್ಮ ಸಣ್ಣ: ಕಥೆಗಳಲ್ಲಿ ತೋರಿಬರುತ್ತದೆ, ಅದರ ಬಗ್ಗೆ 
ವಿವರಿಸ್ತೀರಾ ? 

ನನ್ನ ಕಥೆಗಳಿಗೆ ವಸ್ತು ವೊದಗಿಸಿರುವುದೆಲ್ಲಿ ಸ ಸ್ವಂತದ ಅನುಭವದ ಹಿನ್ನಲೆಯಿಂದಲೇ ಬಂದದ್ದೆನ್ನಲಾರೆ. ನನ 


KY 


. ಸುತ್ತೆಲಿನವರಿಂದ, ಪರಿವಾರದ ೫ ಜನರಿಂದ, : ಬಂಧುಗಳಿಂದ ಕೇಳಿ. ತಿಳಿದ ಅವರ ಅನುಭವ. 


ವಕಾಹಿತಿಗಳನ್ನೇ ನಾನು ಕಥೆಯಾಗಿಸಿರೋದಷ್ಟೆ. ಅಲ್ಲದೆ ದೇಶದಲ್ಲೆಲ್ಲಾ ಸ್ವಾಾಂತ್ಯ್ಯದ ಆಂದೋಲನ ನಡೆದು 
ಅದರ ಫಲವಾಗಿ ವಿಭಜನೆ ನಡೆದಾಗ ದೇಶದಲ್ಲೆಲ್ಲಾ ವಾತಾಎರ್ಣವೆಲ್ಲ ಅ ಟ್‌ ತೀವ್ರ ಸ್ವಭಾವಕ್ಕೆ 
ಒಳಗಾಗಿತ್ತು. ಅದೆಷ್ಟು ಬಲವಾಗಿತ್ತೆಂದರೆ ಯಾರೊಬ್ಬರೂ ಆದರ ಪ್ರಭಾವದಿಂದ ಹೊರತಾಗಿ ತಟಸ್ಮ 


ಮಾಗಿ ಉಳಿಯುವುದು ಸಾಧ್ಯವೇ ಇರಲಿಲ್ಲ. ಅಷ್ಟರ ಮಟ್ಟಿ ಕೈಗೆ ನಾನೂ ಪತ್ರಿಕೆ, ಮತ್ತು ಇತರ ಮಾಧ್ಯಮ 


ಗಳ ಮೂಲಕ ಆ ವಾತಾವರಣದಿಂದ ಪ್ರಭಾವಿತಳಾ ಗಿದ್ದೇನೆ ಅಷ್ಟೇ ಹೊರತು ನನ್ನದೇ ವಿಶೇಷತೆಯೇನಿಲ್ಲ, 
ನಮ್ಮ ಅಕ್ಕ ದೆಹಲಿಯಲ್ಲಿ ವಾಸವಾಗಿದ್ದು. ಒಂದು ರೀತಿಯ ನೇರವಾದ ಮಾಹಿತಿ ನನಗೆ ದೊರೆಯುತ್ತಿತ್ತು. 


ಸ್ಥಾತಂತ್ರ , ಆಂದೋಲನದಂಥ ಸಂದರ್ಭಕ್ಕೆ ನಿಮ್ಮ ವೈಯಕ್ತಿಕ ಪ್ರತಿಕ್ರಿಯೆ ಏನು ? 


ತೀವ್ರಸ್ವರೂಪದಲ್ಲಿ, ಆಲ್ಲದೆ: ಉತ್ತರ ಭಾರತವೆಲ್ಲಾ ಆ ಘಟನೆಗಳಿಂದ ಪ್ರಭಾವಿತವಾಗಿದಷ್ಟು ದಕ್ಷಿಣ ಭಾರತ 
ಅದರಲ್ಲೂ ಕರ್ನಾಟಕ ಅಂಥ ಪ್ರಭಾವಕ್ಕೆ ಒಳಗಾಗಿರಲಿಲ್ಲ ಎಂಡು `ನನಗೆ ತೋರುತ್ತದೆ... ಇಲ್ಲಂತೂ 
ಮಹಾರಾಜರು ಜನರಿಗೂ ಬ್ರಿಟಿಷರಿಗೂ ಒಳ್ಳೆಯುವರಾಗಿದ್ದರು. ಶಿಕ್ಷಣ, ಉದ್ಯೋಗ, ಮೊದಲಾದವು 
ಗಳಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದರು. ಹಾಗಾಗಿ ನಮ್ಮಂಥವರಿಗೆ ಬ್ರಿಟಿಷರು ಇದ್ದಾರೆ ಅನ್ನೋದರ 
ಅನುಭವಕ್ಕೆ ಬರ್ತಾ ಇದ್ದದ್ದು ಅಂದರೆ ದಸರಾ ವಿಶೇಷದ ದರ್ಬಾರುಗಳಲ್ಲಿ ಕವಾಯಿತು ಉತ್ಸವಾದಿಗಳಲ್ಲಿ 


18 


Ng p &. 
_ Ma 
ಬ ಕ ಕ್ಕ 


ಮಾತ್ರ Ei ಬ ಆ ಕಾಂಡ UE ಮೊದಲಾದವುಗಳಲ್ಲಿ ನನ್ನ ಪಾಲೇನೂ ಇಲ್ಲ. ಆದರೆ 
ಒಂದು ಚಿಕ್ಕ ಅಸುಭವ ನೆನಪಾಗುತ್ತದೆ. “| 


ಕ 
. ಸಾವು ಭದ್ಭಾವತಿಯಲ್ಲಿದ್ದೆವು. ದೇಶವಿಡೀ ಮೊಟ್ಟ ಮೊದಲ ಸ್ವಾಂತಂತ್ರ , ದಿನವನ್ನು ಆಚರಿಸಲು 
ಸಜ್ಜಾಗಿ ಸಡಗರಿಸುತ್ತಿತ್ತು. ಕರ್ನಾಟಕದಲ್ಲಿ ಮಾತ್ರ ಪ್ರತ್ಯೆ ೇಕ ಪ್ರಾಂತ್ಯದ ಬೇಡಿಕೆಯನ್ನು ಪ್ರತಿಪಾದಿಸಲು 
ರಾಮಸ್ವಾ ಮಿ ಮೊದಲಿಯಾರ್‌ ಅವರು ಒಂದು ಚಳುವಳಿ ಪ್ರಾರುಭಿಸಿದ್ದರು, ಸ್ಟಾತಂತ್ರ್ಯೋತ್ಸವದಲ್ಲಿ. 
ಪ್ರಾಂತೀಯ ಧ್ವಜವನ್ನೇ ಏರಿಸಬೇಕು ಎಂಬ ಕಡ್ಡಾಯದ ಮತ ಬರಣನ್ರಂಟಾಗಿತ್ತು. ನಮ್ಮದೇ ಆದ. 
ಲೇಡಿಸ್‌ ಕ್ಲಬ್‌ನಲ್ಲಿ ನಾವು ಸ್ವಾತಂತ್ರೋತ್ಸವ ಆಚರಿಸಿಲೂ ಕರ್ನಾಟಕದ ಧ್ವಜವನ್ನೇ ಬಳಸಲೆಂಬ ಒತ್ತಾ ಯ 
ವಿತ್ತು, ಆದರೆ ದೇಶಕ್ಕೆಲ್ಲಾ ಸ್ವಾತಂತ್ರ , ದೊರೆತದ್ದು ಒಂದೇ ರಾಷ್ಟ್ರೀಯ ಧ್ವಜದ ಅಡಿಯಲ್ಲೇ, ಅದನ್ನು 
ಆಚರಿಸುವುದೇ ಸರಿಯಾಎದ್ದು ಎಂದು ನನ್ನ ನಂಬಿಕೆಯಾಗಿತ್ತು, ಆದ್ದರಿಂದ ನನ್ನ್ನ ಪತಿಯ ಸೂಚನೆಯನ್ನು. ಲ 
ಮಾರಿ, ನಾವು ರಾಪ್ಪ್ರಧ್ವಜವನ್ನೇ ಏರಿಸಿ ಉತ್ಸವವನ್ನು ಆಚರಿಸಿದೆವು. ಇದರ ಪರಿಣಾಮವೆಂದರೆ ನಮ್ಮ 
ಶಿವಮೊಗ್ಗದ ಪೋಲೀಸರ ಕಪ್ಪು ಪಟ್ಟಿಯಲ್ಲಿ ನಮ್ಮ ಹೆಸರೂ ಸೇರಿತ್ತು. ಹಾಗೇ ನಮ್ಮ ಪತಿಗೆ ಕೂಡಲೇ ' 
ಕೆ.ಜಿ.ಎಫ್‌ಗೂ' ವರ್ಗ ಮಾಡಿದರು! ಜ್ರ 

ಅಚಲ : ರಾಮಾಯಣವನ್ನು ಆಧರಿಸಿದ ನಿಮ್ಮ ಎರಡು ಕಾದಂಬಂಗಳಿಂದಾಗಿ ನೀವು ಇತ್ತೀಚೆಗೆ ಸಾಹಿತ್ಕಾಸಕ್ತರ: 

"ಗಮನ ಸೆಳೆದಿದ್ದೀರಿ ಹೆಣ್ಣಿನ ದೃಷ್ಟಿಯಿಂದ ಇಡೀ ರಾವಣಾಯಣಕ್ಕೆ, ಒಂದು ಹೊಸ ಆರ್ಥ ಕಲ್ಪಿಸುವ ನಿಮ್ಮ 

ಯತ್ನ ನಿಜಕ್ಕೂ ವಿಶಿಷ್ಠ ವಾದದ್ದು. ಸ್ವಿಪಾತ್ರಗಳ ನಿಟ್ಟಿ ನಿಂದ ಪಿತೃ ಪ್ರಧಾನ ವ್ಯ ವಸ್ಕೆಯ ಚರಿತೆ ಯನ್ನು 

` ವಶ್ಠೆ ೇಶಿಸ ನಿವ ರತಿ ಕನ್ನಡದಲ್ಲಿ ಕ ಹ! ಯತ್ನ ವನ್ನ ಶತ "ಅದರಲ್ಲೂ | ಪಠಿತ್ವ ಪದ್ಧತಿಯನ್ನು 
ನೀವು ತೀಕ್ಷ್ಣವಾಗಿ ವಿವರ್ಶೆಗೆ ಒಳಗಾಗಿದ್ದೀರಿ. 


ಸಾ; ಹೌದು ತುಂಬಾ ಕಷ್ಟ ಷ್ಟಪ ಟ್ಚಿದ್ದಾರಲ್ಲ ಲ ಹೆಂಗಸರು ಆದರಿಂದ. 


ಆಚಲ : ಪಟ್ಟಿದ್ದರು ಅಂತೇನು, ಈಗಲೂ ಅವೇ ಹೊಸ ರೂಪ ಧರಿಸಿ ಇದ್ದೇಣವೆಯಲ್ಲೂ. ಅದಿರಲಿ, “ವಿಮುಕ್ತಿ” 
ಕಾದಂಬರಿಯಲ್ಲಿ ವಾನರರ ಸಂಸ್ಕೃತಿಯ ನಿಟ್ಟಿನಿಂದ ಆರ್ಯರ ಸಂಸ್ಕೃ ತಿಯ ಪಥವನ್ನು ಪರಿಶೀಲಿಸುವ ಯತ್ನ 

ಕೂಡ ಹೀಗೆ ವಿಶಿಷ್ಟವಾದದ್ದು, ಇದು ವಿಶಿಷ್ಟ ರೀತಿಯ ಅನ್ನ ಶಾಸ್ತ್ರೀಯ ಅಧ್ಯಯನದ ಪ್ರಭಾವವಾಗಿ ' 
ತೋರುತ್ತದಲ್ಲ ? 


ಸಾ: ನಾನು ಆಂಥ್ರೋಪಾಲಜಿಯ ವಿದ್ಯಾರ್ಥಿನಿ ಏನೂ ಅಲ್ಲ, ನಮ್ಮ ದೇಶದ ಚರಿತ್ರೆಯನ್ನೇ ಸ್ವಲ್ಪ ಸೂಕ್ಷ್ಮವಾಗಿ ' 
ಗವಂನಿಸಿದರೆ ಯಾವಾಗಿನಿಂದಲೂ ಆರ್ಕ ಸಂಸ್ಕ ತಿ ದ್ರಾವಿಡ ಸಂಸ್ಕೃತಿಯನ್ನು ಹತ್ತಿಕ್ಕುತ್ತಲೇ ಬಂದಿದೆಯಲ್ಲವೇ? 1 
ಆದೇ ವಿಚಾರನ ಬಳಸಿಕೊಂಡಿದ್ದೇನೆ ಅಷ್ಟೇ, ಅಲ್ಲದೆ, ದಮನಕ್ಕೆ ಒಳಗಾದ ಜನರು ಯಾರೇ ಇರಬಹುದು, '' 
(ವಾನನಠೋ, ಸ್ತ್ರೀಯರೋ) ಆ ದಮನದ ಅನ್ಯಾಯ, pe ನೋವುಗಳನ್ನು ಅವರು ಮರೆಯುವುದು, : 
ಅಷ್ಟು ಸುಲಭವಲ್ಲ. ವಾನರರ ನೋವು ಅಂಥಾದ್ದು ಆಂತ ನನ್ನ ಭಾವನೆ, ತಳಕಕ ಒಳಗಾದವರ ಮನರಲ್ಲಿ 1 
ಆ ನೋವಿನ ಪ್ರತಿಕ್ರಿಯೆ ಇದ್ದೇ ಇರಂತ್ತದೆ. | 


' ಅಚಲ ; ತೆಲುಗಿನಲ್ಲಿ ಮುಪ್ಪಾಳ ರಂಗನಾಯಕಮ್ಮ ಇದೇ ರೀತಿಯ ವಸ್ತಾ ವನ್ನು ಹೊಂದಿರುವ "ರಾಮಾಯಣ ವಿಷ 
ವೃಕ್ಷವಣ "ಜಾನಕೀ ವಿಮುಕ್ತಿ ಎಂಬ ಕೃತಿಗಳನ್ನು ಬಹಳ ಹಿಂದೆ ರಚಿಸಿದ್ದಾರೆ. ಅವುಗಳ ಪರಿಚಯ ' 
ನಿಮಗಿದೆಯೆ ? 


ಅಚಲ : 


`` 600 099-9310188008 
18/8)|91/, "೧80ಟ್ರ 1180] 1s} '92 


eipuoy SuuAeAypy 81191] 1037100( 


ಇಲ್ಲ. ನನಗೆ ಆ ಬಗ್ಗೆ ಗೊತ್ತಿಲ್ಲ, ಸೀತೆ ರಾಜಕಂವಣರಿ. ದೊಡ್ಡ ರಾಜಮನೆತನದಲ್ಲಿ ಜನಿಸಿ, ಎಳೆಯ 
ವಯಸ್ಸಿನಲ್ಲಿ ದೊಡ್ಡ ರಾಜಮನೆತನವನ್ನು ಸೇರಿದಾಕೆ, ಅವಳು ಅನುಭವಿಸಿದ ನೋವು, ಕಡಿಮೆಯದಲ್ಲ, ಚಿಕ್ಕ 
ವಯಸ್ಸಿನಲ್ಲಿ ಅನ್ಯಾಯದ ವಿರುದ್ಧ ಮಾತಾಡಲೂ ಆಕೆಗೆ ಹೆದರಿಕೆ, ಸೀತೆ “ರಾಮಾಯಣಗದಲ್ಲಿ ಈ ಅಂಶ 


. ವನ್ನೂ ವಿವೇಚಿಸಿದ್ದೇನೆ. ಅದೇ ಸೀತೆ “ವಿಮುಕ್ತಿ”ಗೆ ಬಂದಾಗ ಒಬ್ಬ ಅನುಭವದಿಂದ ಪ್ರಬುದ್ಧಳಾದ ಪ್ರೌಢ 


ಸ್ರ:  ರಾವಣನಂಥ ವ್ಯಕ್ತಿ, ತನ್ನ ಪ್ರೀತಿಗಾಗಿ ಎಲ್ಲವನ್ನೂ ಬಿಡಲು ಸಿದ್ಧನಿರಂವ ನಿಜವಾದ ಪ್ರೀತಿ 
ತೋರಿದ್ದಕ್ಕೆ ತದ್ವಿರುದ್ಧವಾಗಿ ರಾಮನ ಸಣ್ಣತನಗಳು ಒರೇಹಚ್ಚಿ ನೋಡಬಲ್ಲಳಂ, ಇದು ನನ್ನದೇ ಮನಸ್ಸಿ 
ನಲ್ಲಿ ರಾಮಾಯಣದ ಚಿಂತನೆ, ಅದನ್ನೇ ಈ ಕಾದಂಬರಿಗಳಲ್ಲಿ ಹೇಳಲು ಯತ್ನಿಸಿದ್ದೇನೆ. 


ಕಡೆಯದಾಗಿ “ವಿಮುಕ್ತಿ” ಕಾದಂಬರಿಗಾಗಿ ನಿಮಗೆ ಈಗ “ಅನುಪಮ ಪ್ರಶಸ್ತಿ” ದೊರೆತಿದ್ದ ನಿಮಗೆ 
ಸಂತೋಷವಾಗಿದೆಯೆ ? 


ಪ್ರಶಸ್ತಿ ಅನ್ನುವುದಂ ಜನರು ತೋರಿಸುತ್ತಿರುವ ಮೆಚ್ಚುಗೆಯ, ಆದರದ ಒಂದು ರೂಪ. ಆದ್ದರಿಂದ ನನಗೆ 
ಜನ ಮೆಚ್ಚೆದ್ದಾರೆಂದು ಆನಂದವಾಗಿದೆ. ಕ 


0] 


3 0} 1೧191 95896 ೧9/9/9000 || 
57೪01601834/150471008 
(8-981980 7236 7೦೫೮ (4) ೧೫೫ ‘ON ‘Soy 


ವುದ 


